


CPMG /KA/ BG-SPO/13/2003-2005 ತ ವಿಶ್ವಮಾನವ ವರ್ಷ 


ನ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಜನವರಿ ೮, ೨೦೦೪ (ಪುಷ್ಕ ೧೮, ಶಕ ವರ್ಷ ೧೯೨೫) ಸಂಚಿಕೆ ೨ 


ಬಾಗ - ಇ 
ಸರ್ಕಾರದ ಮತ್ತು ಖಾಸೆಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳೆ ಜಾಹೀರಾತುಗಳು. 








ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ, ದಾವಣಗೆರೆ ವಿಭಾಗ, ದಾವಣಗೆರೆ 
ಮರು ಟೆಂಡರ್‌-ಕಂ-ಹರಾಜು ಪ್ರಕಟಣೆ 
ನಂ.ಬಿ2:ಎಂಎಫ್‌ಪಿ:ಟೆಂಡರ್‌:ಸಿಆರ್‌ 9/2003-04, ದಿನಾಂಕ: 18ನೇ ಡಿಸೆಂಬರ್‌, 2003 
ವಿಷಯ: 2003-2005ನೇ ಸಾಲಿಗೆ ಕಿರು ಅರಣ್ಯ ಉತ್ಪನ್ನಗಳ ಮರು ಟೆಂಡರ್‌-ಕಂ-ಹರಾಜು ಕುರಿತು. 

ಈ ಮೂಲಕ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ, ದಾವಣಗೆರೆ ಅರಣ್ಯ ವಿಭಾಗದ ಈ ಕೆಳಕಂಡ ವಲಯಗಳಲ್ಲಿನ ಅರಣ್ಯ 
ಪ್ರದೇಶದಲ್ಲಿ ಕಿರು ಅರಣ್ಯ ಉತ್ಪನ್ನಗಳನ್ನು 2003-05ನೇ ಸಾಲಿಗೆ ಸಂಗ್ರಹಿಸಿ, ಸಾಗಾಣಿಕೆ ಮಾಡಲು ದಿನಾಂಕ: 19.01.2004 ರಂದು ಈ 
ಕಛೇರಿಯಲ್ಲಿ ಅಪರಾಹ್ನ 4.30 ಗಂಟೆಗೆ ಕೆಳಸಹಿದಾರರು ಅಥವಾ ಅವರಿಂದ ಅಧಿಕೃತವಾಗಿ ನೇಮಕಗೊಂಡಿರುವ ಅಧಿಕಾರಿಗಳು ಮರು 
ಟೆಂಡರ್‌-ಕಂ-ಹರಾಜು ಮಾಡಲಿರುವರು 2003-04ನೇ ಸಾಲಿಗೆ ಈ ವಿಭಾಗದಲ್ಲಿ ನೊಂದಾಯಿತ ಅರಣ್ಯ ಗುತ್ತಿಗೆದಾರರು 
ಭಾಗವಹಿಸಬಹುದಾಗಿದೆ. 
























































ಕ್ರ. (ಯುನಿಟ್‌! ವಲಯ ಅರಣ್ಯ ಉತ್ಪನ್ನ ಹಾಗೂ ಪ್ರದೇಶದ ಕಾಲಾವಧಿ ಮುಂಗಡ ಸಂಹಿತ 

ಸಂ. | ಸಂಖ್ಯೆ ವಿವರ ಠೇವಣಿ (ಇಎಂಡಿ) 

1 2 3 4 5 6 

ಹುಣಸೇ ಫಸಲು 

1. 1 ದಾವಣಗೆರೆ | ಹುಳಿಯೂರು-ದಾವಣಗೆರೆ ರಸ್ತೆ ಬದಿ | 2003-05 ದಿನಾಂಕ:30.06.2005 2000-00 
98 ಕಿ.ಮೀ. ರಿಂದ 115 ಕಿ.ಮೀ. ಅಂತ್ಯಕ್ಕೆ (2 ವರ್ಷ ಅವಧಿಗೆ) 

2. 6 ದಾವಣಗೆರೆ | ಹೊಸಪೇಟೆ-ಹರಿಹರ ಮಂಗಳೂರು 2003-05 ದಿನಾಂಕ:30.06.2005 2000-00 
ರಸ್ತೆ 103 ಕಿ.ಮೀ ರಿಂದ 129 ಕಿ.ಮೀ | ಅಂತ್ಯಕ್ಕೆ (೭ ವರ್ಷ ಅವದಿಗೆ) 

3. 7 ದಾವಣಗೆರೆ | ಹೊಸಪೇಟೆ-ಹರಿಹರ ಮಂಗಳೂರು 2003-05 ದಿನಾಂಕ:30.06.2005 2000-00 
ರಸ್ತೆ 129 ಕಿಮೀ ರಿಂದ 139 ಕಿಮೀ ಅಂತ್ಯಕ್ಕೆ (2 ವರ್ಷ ಅವಧಿಗೆ) 

4 8 ಹರಪನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹಾಗೂ 2003-05 ದಿನಾಂಕ:30.06.2005 2000-00 
ಜಿಲ್ಲಾ ರಸ್ತೆ ಅಂತ್ಯಕ್ಕೆ (2 ವರ್ಷ ಅವಧಿಗೆ) 

5. 9 ಹೊನ್ನಾಳಿ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹಾಗೂ 2003-05 ದಿನಾಂಕ:30.06.2005 2000-00 
ಜಿಲ್ಲಾ ರಸ್ತೆ (ಹೊನ್ನಾಳಿ ಸವಳಂಗ ರಸ್ತೆ | ಅಂತ್ಯಕ್ಕೆ (೭೩ ವರ್ಷ ಅವಧಿಗೆ) 
14 ಕಿ.ಮೀ. ರಿಂದ 16 ಕಿ.ಮೀ 
ರವರೆಗೆ ಸಾಲಬಾಳು (ಗ್ರಾಮ ಅರಣ್ಯ 
ಸಮಿತಿಗೆ ಕಾಯ್ದಿರಿಸಿದೆ.) 











(೧೭) 

































































೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ಭಾಗ - ೫ 
1 2 3 4 5 6 
6. 23 ಹೊನ್ನಾಳಿ ಹೊನ್ನಾಳಿ ವಲಯದ ಅರಣ್ಯ ಪ್ರದೇಶ | 2003-05 ದಿನಾಂಕ:30.06.2005 2000-00 
ವ್ಯಾಪ್ತಿಯಲ್ಲಿ ಅಂತ್ಯಕ್ಕೆ (೧ ವರ್ಷ ಅವಧಿಗೆ) 
7. 18 ಜಗಳೂರು ಜಗಳೂರು ವಲಯದ ಅರಣ್ಯ 2003-05 ದಿನಾಂಕ:30.06.2005 2000-00 
ಪ್ರದೇಶದಲ್ಲಿ (ಗ್ರಾಮ ಅರಣ್ಯ ಸಮಿತಿ | ಅಂತ್ಯಕ್ಕೆ (೭೩ ವರ್ಷ ಅವದಿಗೆ) 
ವ್ಯಾಪ್ತಿಬಿಟ್ಟು) 
ತುಪ್ರಾ ಎಲೆ 
8. 21 ದಾವಣಗೆರೆ | ಹರಿಹರ ತಾ. ಮತ್ತು ಹೊನ್ನಾಳಿ ತಾ. | 2003-05 ದಿನಾಂಕ:30.06.2005 2000-00 
ಕೆಲಭಾಗ ಸೇರಿ ಅಂತ್ಯಕ್ಕೆ (೧ ವರ್ಷ ಅವಧಿಗೆ) 
9. 14 ಹರಪನಹಳ್ಳಿ ತೊಗರೀಕಟ್ಟಿ ಮತ್ತು ಜಾಜಿಕಲ್‌ ಗುಡ್ಡ 2003-05 ದಿನಾಂಕ:30.06.2005 2000-00 
ಮನ್ನಜಂಗಲಿ ಮತ್ತು ಸಂಬಂಧಿಸಿದ ಅಂತ್ಯಕ್ಕೆ (2 ವರ್ಷ ಅವಧಿಗೆ) 
ಹಳ್ಳಿಗಳು ಸೇರಿ 
10. 15 ಹರಪನಹಳ್ಳಿ ಹುಚ್ಚಂಗಿದುರ್ಗ, ನೀಲಗುಂದ, 2003-05 ದಿನಾಂಕ:30.06.2005 2000-00 
ಅಲಗಿಲವಾಡ (ಮೀಸಲು ಅರಣ್ಯ) ಅಂತ್ಯಕ್ಕೆ (೭ ವರ್ಷ ಅವಧಿಗೆ) 
ಹರಪನಹಳ್ಳಿ, ಅರಸೀಕೆರೆ ಮತ್ತು 
ತೆಲಗಿ ಪಿರ್ಕಾ ಕಾಯ್ದಿಟ್ಟ ಅರಣ್ಯ 
ಪ್ರದೇಶ (ಗ್ರಾಮ ಅರಣ್ಯ ಸಮಿತಿ 
ಮತ್ತು ಜಾಜಿಕಲ್‌ಗುಡ್ಡ ಮನ್ನಜಂಗಲಿ 
ಬಿಟ್ಟು 
ತಂಗಡಿ, ಕಕ್ಕೆ ಬಾರ್ಕ್‌ 
11. 20 ದಾವಣಗೆರೆ, | ದಾವಣಗೆರೆ ವಲಯ ಹಾಗೂ 2003-05 ದಿನಾಂಕ:30.06.2005 2000-00 
ಜಗಳೂರು | ಜಗಳೂರು ವಲಯದ ಅರಣ್ಯ ಅಂತ್ಯಕ್ಕೆ (೭ ವರ್ಷ ಅವಧಿಗೆ) 
ಪ್ರದೇಶಗಳು ಸೇರಿ ವಲಯ 
ಅರಣ್ಯಾಧಿಕಾರಿಗಳು ತೋರಿಸಿದ 
ಭಾಗಗಳು) 
ಎಂಎಫ್‌ಪಿ 
12. 16 ಹರಪನಹಳ್ಳಿ ಹುಚ್ಚಂಗಿದುರ್ಗ, ನೀಲಗುಂದ, 2003-05 ದಿನಾಂಕ:30.06.2005 2000-00 
ಅಲಗಿಲವಾಡ (ಮೀಸಲು ಅರಣ್ಯ) ಅಂತ್ಯಕ್ಕೆ (೭ ವರ್ಷ ಅವಧಿಗೆ) 
ಹರಪನಹಳ್ಳಿ, ಅರಸೀಕೆರೆ ಮತ್ತು 
ತೆಲಗಿ ಪಿರ್ಕಾ (ಜಿತ್ತಿನಕಟ್ಟೆ ಮೀಸಲು 
ಅರಣ್ಯ ಗ್ರಾಮ ಅರಣ್ಯ ಸಮಿತಿ 
ಪ್ರದೇಶ ಹೊರತು ಪಡಿಸಿ) 
13. 17 ಹರಪನಹಳ್ಳಿ | ತೊಗರಿಕಟ್ಟೆ ಮತ್ತು ಜಾಜಿಕಲ್‌ ಗುಡ್ಡ 2003-05 ದಿನಾಂಕ:30.06.2005 2000-00 
ಮನ್ನಜಂಗಲಿ ಮತ್ತು ಸಂಬಂಧಿಸಿದ ಅಂತ್ಯಕ್ಕೆ (2 ವರ್ಷ ಅವಧಿಗೆ) 
ಹಳ್ಳಿಗಳು ಸೇರಿ 
14. 19 | ದಾವಣಗೆರೆ | ದಾವಣಗೆರೆ ತಾ: ಹಾಗೂ ಹರಿಹರ 2003-05 ದಿನಾಂಕ:30.06.2005 2000-00 
ತಾ: ಅರಣ್ಯ ಪ್ರದೇಶ ಮತ್ತು ಅಂತ್ಯಕ್ಕೆ (೭ ವರ್ಷ ಅವಧಿಗೆ) 
ಹೊನ್ನಾಳಿ ತಾ: ಕೆಲವು ಭಾಗಗಳು 
ನಿಬಂಧನೆಗಳು 
1. ಟೆಂಡರ್‌ ಫಾರಂನ್ನು ರೂ. 200-00 ಮತ್ತು ತೆರಿಗೆಗಳನ್ನು ಪಾವತಿ ಮಾಡಿ ಹರಾಜಿನ ದಿನ ಮಧ್ಯಾಹ್ನ 1-00 ಗಂಟೆಯ 
ಒಳಗಾಗಿ ಈ ಕಛೇರಿಯಲ್ಲಿ ಪಡೆಯಬಹುದಾಗಿದೆ. 
2. ಹರಾಜಿನಲ್ಲಿ ಭಾಗವಹಿಸುವವರು ಇಎಂಡಿ ಮೊತ್ತವನ್ನು ಡಿ.ಡಿ. ಮುಖಾಂತರ ಹರಾಜು ಕೂಗುವುದಕ್ಕೆ ಮೊದಲು ಈ ಕಛೇರಿಗೆ 
ಜಮಾ ಮಾಡಬೇಕು. ಟೆಂಡರ್‌ ಜೊತೆಯಲ್ಲಿ ಇಎಂಡಿ ಇಲ್ಲದಿದ್ದಲ್ಲಿ ಅಂತಹ ಟೆಂಡರನ್ನು ತಿರಸ್ಕರಿಸಲಾಗುವುದು. 
3. ಈ ವಿಭಾಗದಲ್ಲಿ 2003-2004ನೇ ಸಾಲಿಗೆ ನೊಂದಾಯಿಸಿದ ಅರಣ್ಯ ಗುತ್ತಿಗೆದಾರರು ಮಾತ್ರ ಈ ಹರಾಜಿನಲ್ಲಿ ಭಾಗವಹಿಸಲು 
ಅರ್ಹರಿರುತ್ತಾರೆ. 
4. ಸರ್ಕಾರಕ್ಕೆ ಬಾಕಿ ಕಟ್ಟದೇ ಇರುವ ಗುತ್ತಿಗೆದಾರರು ಈ ಹರಾಜಿನಲ್ಲಿ ಭಾಗವಹಿಸುವಂತಿಲ್ಲ. ಇದಕ್ಕೆ ತಪ್ಪಿ ಭಾಗವಹಿಸಿದಲ್ಲಿ 


ಅವರ ಠೇವಣಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 





ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ೧೯ 





5. ಜಯಶೀಲರಾದ ಗುತ್ತಿಗೆದಾರರು ಸದರಿ ಹರಾಜಿನ ಗುತ್ತಿಗೆಗೆ ಸಂಬಂಧಿಸಿದಂತೆ ಮೊಬಲಗಿನ ಅರ್ಧ ಭಾಗ ಹಣ ಮತ್ತು 
ಚಾಲ್ತಿಯಲ್ಲಿರುವ ಪೂರ್ಣ ತೆರಿಗೆಗಳನ್ನು ಹರಾಜಿನ ದಿವಸವೇ ಜಮಾ ಮಾಡತಕ್ಕದ್ದು. ಉಳಿದ ಅರ್ಧ ಭಾಗ ಹಣವನ್ನು ಗುತ್ತಿಗೆ 
ಕರಾರು ಒಪ್ಪಂದ ಮಾಡಿಕೊಳ್ಳುವ ಮೊದಲು ಪಾವತಿಸತಕ್ಕದ್ದು. 

6. ಟೆಂಡರ್‌ ಫಾರಂನ್ನು ನಿಗದಿತ ಇಎಂಡಿ ಯೊಂದಿಗೆ ಮೊಹರ್‌ ಮಾಡಿದ ಲಕೋಟೆಯಲ್ಲಿ 4.00 ಗಂಟೆಯೊಳಗಾಗಿ ಈ 
ಕಛೇರಿಯಲ್ಲಿನ ಟೆಂಡರ್‌ ಪೆಟ್ಟಿಗೆಯಲ್ಲಿ ಹಾಕುವುದು. ಸಂಬಂಧಿಸಿದಂತೆ ಹೆಚ್ಚಿನ ವಿವರಗಳನ್ನು ಈ ಕಛೇರಿ ಕೆಲಸದ ವೇಳೆಯಲ್ಲಿ 
ಸಂಪರ್ಕಿಸಿ ತಿಳಿದುಕೊಳ್ಳಬಹುದಾಗಿದೆ. 

ಬಿ. ಗೋಪಾಲನಾಯ್ಕ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 


ಪಿ.ಆರ್‌.828 ದಾವಣಗೆರೆ ವಿಭಾಗ, ದಾವಣಗೆರೆ. 
ಭದ್ರಾವತಿ ಅರಣ್ಯ ವಿಭಾಗ 
ಅಲ್ಪ ಕಾಲಾವಧಿ ಸಂಕ್ಷಿಪ್ತ ಮರು ಟೆಂಡರ್‌ ಕಂ ಹರಾಜು ಪ್ರಕಟಣೆ 
ಸಂಖ್ಯೆ:ಎಸ್‌ಎಎಸ್‌-ಎಂಎಫ್‌ಪಿ-ಸಿಆರ್‌-2/2003-2004, ದಿನಾಂಕ:18ನೇ ಡಿಸೆಂಬರ್‌, 2003 
ವಿಷಯ: 2003-2004ನೇ ಸಾಲಿಗೆ ಕಿರು ಅರಣ್ಯ ಉತ್ಪನ್ನಗಳ ಟೆಂಡರ್‌-ಕಂ-ಹರಾಜು. 


ಈ ಮೂಲಕ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ ಭದ್ರಾವತಿ ಅರಣ್ಯ ವಿಭಾಗಕ್ಕೆ ಸೇರಿದ ಸರ್ಕಾರಿ ಅರಣ್ಯಗಳು, ಕಾಯ್ದಿಟ್ಟ 
ಅರಣ್ಯಗಳು, ಕಿರು ಅರಣ್ಯಗಳು, ಹಾಗೂ ಅನುಭೋಗದಲ್ಲಿರುವ ಸರ್ಕಾರದ ಜಮೀನುಗಳಲ್ಲಿನ (ಪಂಚಾಯತ್‌ ಮತ್ತು ಅಮೃತ ಮಹಲ್‌ 
ಕಾವಲ್‌ಗಳನ್ನು ಹೊರತುಪಡಿಸಿ) ಹುಣಸೇ ಫಸಲನ್ನು ದಿನಾಂಕ:03.01.2004 ರಂದು ಈ ಕಛೇರಿ ಆವರಣದಲ್ಲಿ ಸಾಯಂಕಾಲ 4 ಗಂಟೆಗೆ 
ಕೆಳಸಹಿದಾರರು ಅಥವಾ ಅವರಿಂದ ಅಧಿಕೃತವಾಗಿ ನೇಮಕಗೊಂಡಿರುವ ಅಧಿಕಾರಿಗಳು ಟೆಂಡರ್‌-ಕಂ-ಹರಾಜು ಮಾಡಲಿರುವರು. 





























ಯೂನಿಟ್‌ ಅರಣ್ಯ ಉತ್ಪನ್ನದ ವಿವರ ವಲಯ ಕಾಲಾವಧಿ ಮುಂಗಡ ಸಂಚಿತ 
ಸಂಖ್ಯೆ ಠೇವಣಿ (ರೂ.) 
1 2 3 4 5 
10. ಹುಣಸೇ ಫಸಲು (ಭದ್ರಾವತಿ ವಲಯದ ಅರಣ್ಯ | ಭದ್ರಾವತಿ | 2003-2004 (ಒಂದು 
ಇಲಾಖೆಗೆ ಸೇರಿದ ರಾಜ್ಯ ಹೆದ್ದಾರಿ ಬದಿಯ ಹುಣಸೇ ವರ್ಷದ ಅವಧಿಗೆ) 2000-00 
ಮರಗಳು ಬಿ.ಹೆಚ್‌. ರಸ್ತೆ 45.8 ಕಿ.ಮೀ. ಕಲ್ಲಿನಿಂದ 30.06.2004ರ ತನಕ 
268.6 ಕಿ.ಮೀ. ವರೆಗೆ ಮತ್ತು ಚಿತ್ರದುರ್ಗ-ಭದ್ರಾವತಿ 
ರಸ್ತೆಯ 76ನೇ ಕಿ.ಮೀ. ಕಲ್ಲಿನಿಂದ 96ನೇ ಕಿ.ಮೀ. 
ಕಲ್ಲಿನವರೆಗೆ ಸುಮಾರು 141 ಮರಗಳು) 
12 ಹುಣಸೇ ಮರಗಳು (ತರೀಕೆರೆ ವಲಯ ತರೀಕೆರೆ ಕ್ಕೆ, ತರೀಕೆರೆ | 2003-2004 (ಒಂದು 
ಒಳಪಟ್ಟ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿರುವ ಹುಣಸೇ ವರ್ಷದ ಅವಧಿಗೆ) 2000-00 
ಮರಗಳು ಬಿ.ಹೆಚ್‌. ರಸ್ತೆಯ 220 ಕಿ.ಮೀ ಕಲ್ಲಿನಿಂದ 30.06.2004ರ ತನಕ 
246 ಕಿ.ಮೀ. ಕಲ್ಲಿನವರೆಗೆ ಮತ್ತು ರಸ್ತೆಯ 
ಚಿಕ್ಕಮಗಳೂರು ತರೀಕೆರೆ ರಸ್ತೆಯ 46.6 ಕಿ.ಮೀ 
ಕಲ್ಲಿನಿಂದ 48.6 ಕಿ.ಮೀ. ಕಲ್ಲಿನವರೆಗೆ ಸುಮಾರು 112 
ಮರಗಳು) 
13 ಹುಣಸೇ ಫಸಲು (ಅಜ್ಜಂಪುರ ವಲಯಕ್ಕೆ ಅಜ್ಜಂಪುರ ಅಜ್ಜಂಪುರ 2003-2004 (ಒಂದು 
ಒಳಪಟ್ಟ ರಾಜ್ಯ ಹೆದ್ದಾರಿಯಲ್ಲಿರುವ ಸುಮಾರು 286 ವರ್ಷದ ಅವಧಿಗೆ) 2000-00 
ಮರಗಳು) 30.06.2004ರ ತನಕ 











ನಿಬಂಧನೆಗಳು 

1. ಟೆಂಡರ್‌ ಫಾರಂನ್ನು ರೂ. 10-00 ಮತ್ತು ತೆರಿಗೆಗಳನ್ನು ಪಾವತಿ ಮಾಡಿ ಹರಾಜಿನ ದಿನ ಮಧ್ಯಾಹ್ನ 1-00 ಗಂಟೆಯ ಒಳಗಾಗಿ 
ಈ ಕಛೇರಿಯಲ್ಲಿ ಪಡೆಯಬಹುದಾಗಿದೆ. 

ದ್ರ ಟೆಂಡರ್‌ ಕಂ ಹರಾಜಿನಲ್ಲಿ ಭಾಗವಹಿಸುವವರು ಇಎಂಡಿ ಹಣವನ್ನು ಡಿ.ಡಿ. ಮುಖಾಂತರವಾಗಿ ಯಾಗಲೀ ನಗದು 
ರೂಪದಲ್ಲಿಯಾಗಲೀ ಹರಾಜು ಕೂಗುವುದಕ್ಕೆ ಮೊದಲು ಈ ಕಛೇರಿಗೆ ಜಮಾ ಮಾಡಬೇಕು. ಟೆಂಡರ್‌ ಜೊತೆ ಇಎಂಡಿ/ 
ಬ್ಯಾಂಕ್‌ ಹುಂಡಿ ಇಲ್ಲದಿದ್ದಲ್ಲಿ ಅಂತಹ ಟೆಂಡರನ್ನು ತಿರಸ್ಕರಿಸಲಾಗುವುದು. 

3. ಈ ವಿಭಾಗದಲ್ಲಿ 2003-2004ನೇ ಸಾಲಿಗೆ ನೊಂದಾಯಿಸಿದ ಅರಣ್ಯ ಗುತ್ತಿಗೆದಾರರು ಮಾತ್ರ ಈ ಟೆಂಡರ್‌ನಲ್ಲಿ ಭಾಗವಹಿಸಲು 
ಅರ್ಹರಿರುತ್ತಾರೆ. 

4. ಸರ್ಕಾರಕ್ಕೆ ಬಾಕಿ ಕಟ್ಟದೇ ಇರುವ ಗುತ್ತಿಗೆದಾರರು ಮತ್ತು ಕಪ್ಪು ಪಟ್ಟಿಯಲ್ಲಿ ಘೋಷಿತ ಅರಣ್ಯ ಗುತ್ತಿಗೆದಾರರು ಈ ಟೆಂಡರ್‌ 


(7) 
ಮತ್ತು ಹರಾಜಿನಲ್ಲಿ ಭಾಗವಹಿಸುವಂತಿಲ್ಲ. ಇದಕ್ಕೆ ತಪ್ಪಿ ಭಾಗವಹಿಸಿದಲ್ಲಿ ಅವರ ಠೇವಣಿಯಲ್ಲಿ ಮುಟ್ಟುಗೋಲು 
ಹಾಕಿಕೊಳ್ಳಲಾಗುವುದು. 


೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ಭಾಗ - ೫ 





5. ಟೆಂಡರ್‌ ಕಂ ಹರಾಜಿನ ಗುತ್ತಿಗೆಗೆ ಸಂಬಂಧಿಸಿದಂತೆ ಬಿಡ್‌ ಮೊಬಲಗನ್ನು ಟೆಂಡರ್‌ ಕಂ ಹರಾಜು ಮುಗಿದ ನಂತರ ಆ ದಿನವೇ 
ಜಯಶೀಲರಾದ ಟೆಂಡರ್‌ ದಾರಿಯ ಬಿಡ್‌ ದಾರರು ಅರ್ಧ ಭಾಗ ಬಿಡ್‌ ಟೆಂಡರ್‌ ಹಣ ಮತ್ತು ಚಾಲ್ತಿಯಲ್ಲಿರುವ ಪೂರ್ಣ 
ತೆರಿಗೆಗಳನ್ನು ಹರಾಜು ಮುಗಿದ ಕೂಡಲೇ ಜಮಾ ಮಾಡತಕ್ಕದ್ದು. 

6. ಇತರೆ ಹೆಚ್ಚಿನ ವಿವರಗಳಿಗಾಗಿ ಈ ಕಛೇರಿ ಕೆಲಸದ ವೇಳೆಯಲ್ಲಿ ಸಂಪರ್ಕಿಸಿ ತಿಳಿದುಕೊಳ್ಳಬಹುದು. 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌.829 ಭದ್ರಾವತಿ ಅರಣ್ಯ ವಿಭಾಗ. 
ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸೇವೆಗಳ ಇಲಾಖೆ 
ಸಹಾಯಕ ನಿರ್ದೇಶಕರ ಕಛೇರಿ, ಲಸಿಕೆ ಸಂಸ್ಥೆ , ಬೆಳಗಾವಿ-6 
ನಂ.ಲಸಂಬೆ:ಲೆಪವಿ(1)22:2003-04, ಬೆಳಗಾವಿ, ದಿನಾಂಕ:28ನೇ ನವಂಬರ್‌, 2003 

2004-2005ನೇ ವರ್ಷದಲ್ಲಿ ಈ ಮುಂದೆ ಕಾಣಿಸಲಾದ ಪಟ್ಟಿಯಲ್ಲಿ ಸೂಚಿಸಿರುವ ವಿವರಣೆಗಳಿಗೆ ಪ್ರತ್ಯೇಕವಾದ ಮೊಹರಾದ 
ಟೆಂಡರುಗಳನ್ನು ದ್ವಿ ಪ್ರತಿಗಳಲ್ಲಿ ನಿಗದಿಪಡಿಸಿದ ಕೊನೆಯ ತಾರೀಖು ಮತ್ತು ವೇಳೆಯಲ್ಲಿ ಸಹಾಯಕ ನಿರ್ದೇಶಕರು, ಲಸಿಕೆ ಸಂಸ್ಥೆ ; 
ಬೆಳಗಾವಿ-590006 ಇವರು ಸ್ವೀಕರಿಸುತ್ತಾರೆ. 











ಕ್ರ. ಟೆಂಡರುಗಳ ವಿವರಗಳು ಅಂದಾಜು ಟೆಂಡರು ಸ್ವೀಕರಿಸಲು 2 ಟೆಂಡರ್‌ ಅಂದಾಜು 
ಸಂ. (ಪ್ರಮಾಣ ನಿಗದಿಪಡಿಸಲ್ಪಟ್ಟ ಕೊನೆಯ | ಫಾರಂಗಳ ಸೆಟ್‌ ಟೆಂಡರು 
ಸಂಖ್ಯೆಗಳು) ದಿನಾಂಕ ಮತ್ತು ವೇಳೆ. | ಒಂದರ ಬೆಲೆ. ರೂ. ವೆಚ್ಚ 
1 2 3 4 5 6 
1. ಖರೀದಿ ನಿಯಮಾನುಸಾರ ಗಂಡು 1500 ರಿಂದ 09.03.2004 ರಂದು 190.00*ಅಂಚೆವೆಚ್ಚ 15 ಲಕ್ಷ 
ಅಥವಾ ಹೆಣ್ಣು ಕುರಿಮರಿಗಳನ್ನು ಲಸಿಕೆ 2000 ಬೆಳಿಗ್ಗೆ 11.30 ಗಂಟೆಗೆ ಪ್ರತ್ಯೇಕ 
ಸಂಸ್ಥೆ, ಟಿಳಕವಾಡಿ, ಬೆಳಗಾವಿ ಇಲ್ಲಿಗೆ | ಕುರಿಮರಿಗಳನ್ನು 
ಸರಬರಾಜು ಮಾಡುವುದು ಸರಬರಾಜು 
ಕುರಿಮರಿಗಳ ವಯಸ್ಸು 8 ತಿಂಗಳ ಮಾಡುವುದು 


ಒಳಗಿರಬೇಕು ಮತ್ತು 8 ರಿಂದ 12 
ಕಿಗ್ರಾಂ ತೂಕ ಇರಬೇಕು. 























2. ಸತ್ತ ಕುರಿಗಳ ಚರ್ಮಗಳನ್ನು 1500 ರಿಂದ 09.03.2004 ರಂದು 20.00*ಅಂಚೆವೆಚ್ಚ 40,000 
ತೆಗೆಯುವುದು ಮತ್ತು 2000 ಬೆಳಿಗ್ಗೆ 11.30 ಗಂಟೆಗೆ ಪ್ರತ್ಯೇಕ 
ಖರೀದಿಸುವುದು. ಕುರಿಮರಿ 
ಚರ್ಮಗಳನ್ನು 








ಮೇಲೆ ತಿಳಿಸಿದ ಪ್ರತಿಯೊಂದು ಟೆಂಡರುಗಳ ನಿರ್ಬಂಧನೆಗಳು ಮತ್ತು ಷರತ್ತುಗಳಿಗೆ ಸಂಬಂಧಿಸಿದಂತೆ ವಿವರಗಳು ಟೆಂಡರು 
ಫಾರಂಗಳಲ್ಲಿ ದೊರೆಯುತ್ತದೆ. 
ಇಚ್ಛೆಯುಳ್ಳ ಟೆಂಡರುದಾರರು, ಸಹಾಯಕ ನಿರ್ದೇಶಕರು, ಲಸಿಕೆ ಸಂಸ್ಥೆ, ಟಿಳಕವಾಡಿ ಬೆಳಗಾವಿ-590006 ಇವರಿಗೆ ಅರ್ಜಿ 
ಕಳುಹಿಸಿ ಅವಶ್ಯಕವಾದ ಟೆಂಡರು ಫಾರಂಗಳನ್ನು ಪಡೆಯಬಹುದು. ಒಂದು ಜೊತೆ ಟೆಂಡರು ಫಾರಂ ನಮೂನೆಗೆ ನಿಗದಿಪಡಿಸಿರುವ 
ಹಣವನ್ನು ನಗದು ಅಥವಾ ಮನಿಆರ್ಡರ್‌ ಮೂಲಕ ಇಲ್ಲವೆ ಸಹಾಯಕ ನಿರ್ದೇಶಕರ ಪರವಾಗಿ ಪಡೆದ ಡಿಮಾಂಡ್‌ ಡ್ರಾಪ್ಟನ್ನು 
ಕಳುಹಿಸಬೇಕು, ಟೆಂಡರು ಫಾರಂಗಳನ್ನು ನಿಗದಿಪಡಿಸಿದ ತಾರೀಖಿನ ದಿವಸ ಅಂದರೆ ದಿನಾಂಕ:07.03.2004ರ ಬೆಳಿಗ್ಗೆ 11 ಗಂಟೆಯ ಒಳಗೆ 
ಮಾತ್ರ ಮಾರಾಟ ಮಾಡಲಾಗುತ್ತದೆ. 
ಟೆಂಡರು ಈ ಕಛೇರಿಯಿಂದ ಪಡೆದ ಟೆಂಡರು ನಮೂನೆಯಲ್ಲಿರಬೇಕು, ಬೇರೆ ತರಹದ ಟೆಂಡರುಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಟೆಂಡರು ತೆರೆಯುವ ದಿನಾಂಕ ಅಕಸಾತ್ತಾಗಿ ಸಾರ್ವಜನಿಕ ರಜೆಯಾಗಿದ್ದರೆ ಅದೇ ವೇಳೆಗೆ ಸರಿಯಾಗಿ ಮರುದಿನ 
ತೆಗೆಯಲಾಗುವುದು. 
ಇಚ್ಛೆಯುಳ್ಳ ಟೆಂಡರುದಾರರು ಟೆಂಡರು ಫಾರಂಗಳನ್ನು ಮೊದಲೇ ಪಡೆದುಕೊಳ್ಳಬೇಕು ಮತ್ತು ಟೆಂಡರುಗಳನ್ನು ಸಲ್ಲಿಸಲು 
ನಿಗದಿಮಾಡಿದ ತಾರೀಖು ಮತ್ತು ವೇಳೆಗೆ ಸರಿಯಾಗಿ ಇಲ್ಲವೇ ಅದಕ್ಕೆ ಮೊದಲು ಟೆಂಡರುಗಳನ್ನು ಕಳಿಸಬೇಕು. 
ಸಹಾಯಕ ನಿರ್ದೇಶಕರು, 
ಪಿ.ಡಿ.97 ಲಸಿಕೆ ಸಂಸ್ಥೆ, ಬೆಳಗಾವಿ. 
FORM-IV 
(See Rule 12) 
NOTICE 
It is hereby notified that the undersigned has changed his/her name from AKKAMAHA 


DEVAMMA HANUMANTAPPA MARCHAPPANAVAR to JAYASHREE CHANDRASHEKAR GOUDAR 
PD-168 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ೨೧ 





KARNATAKA FOREST DEPARTMENT 
OFFICE OF THE DEPUTY CONSERVATOR OF FORESTS, CHITRADURGA DIVISION, 
CHITRADURGA 
PUBLIC AUCTION NOTIFICATION 

It is hereby notified for the general information of the public that the trees standing in the corridor 
of impact from Km 0 to 30.00 Km of Hiriyur-Bellary State Highway will be publicly auction on 21.01.2004 
at M.D. Mahadeva nursery of Molakalmuru range, Chitradurga District. 

For the purpose of the auction sale Hangal circle which falls in the jurisdiction of Molakalmuru 
taluk is taken as 0 Km. |! 15 proposed to auction trees standing in the corridor of impact from Km 0 to Km 
30 i.e., from Hangal circle to Tammenahalli, upto the border of Chitradurga district. 

The auction will be conducted either by the undersigned or by any other officer duly authorized by 
him to conduct sale on his behalf. Auction will be held as per the conditions detailed below & at the place 
& time as shown in the Schedule. 

If no bidders participated in the sale on 21.01.2004, 1st re auction sale will be held on 
29.01.2004, the 2 re-auction sale will be held on 05.02.2004. No separate notification will be issued again 
for these 2 re-auction sales. 




















SCHEDULE 
Name of the road Unit Km No. Estimated quantity Place & Date of auction 
೧೦. 01 Timber | Firewood 
trees | (CM3) | (Tonnes) 
1 2 3 4 5 6 7 
Hiriyur-Bellary State 1 0-1 55 38.06 59.9 | Auction sale will be held on 
Highway Hangal cross 12 48 2956 475 21.01.2004 at M.D. Mahadeva 
to Tammenahally upto nursery of Molakalmuru range 
District border 23| 54| 1552 57.7 | at 3-30 PM 





3-4 31 7.79 41.75 


4-5 17 7.87 18.00 
5-6 26 24.29 25.20 
6-7 18 29.50 15.50 
7-8 22 - 22.45 
9 8-9 18 17.46 14.60 
10| 9-10 31 12.23 41.00 
11 | 10-11 19 - 26.40 
12| 11-13 17 0.46 16.15 
13 | 13-14 39 45.02 44.70 
14 | 14-15 67 24.84 59.75 
15 | 15-16 50 0.81 36.95 
16 | 16-17 37 3.72 21.70 
17 | 17-18 2 1.69 0.60 
18 | 18-19 28 30.46 18.30 
19 | 19-20 27 65.66 32.70 
20 | 20-21 21 4.19 10.35 
21 | 21-22 21 11.36 25.10 
22| 22-23 62 37.67 39.55 
23 | 23-24 47 43.91 36.04 
24 | 24-25 52 25.69 50.95 
25 | 25-26 68 34.27 48.90 
26 | 26-27 21 15.78 24.90 
27 | 27-28 33 30.11 60.90 
28 | 28-29 70 77.71 63.15 
29| 29-30 8 4.40 8.20 
Total 1009 | 640.03 968.89 














OIA OU] |W] N 































































































೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ಭಾಗ - ೫ 





CONDITIONS: 

1. Intending bidders shall deposit on amount of Rs. 5000/-as E.M.D. 

2. Bidders shall sign the detailed notification before taking part in the auction sale, otherwise bidders 
will not be allowed to participate in the sale. Socieities and Institutions can also take part in the 
auction sale. 

EMD amount will be returned to the unsuccessful bidders on the same day. 

4. Quantity of timber! firewood may vary. The quantity shown in the schedule is approximate. 
Complaints regarding this will not be entertained. 

5. The successful Bidders shall remit 50% of sale value plus applicable full taxes on the same day 
of the auction sale. If the successful bidder fail to remit the amount, EMD amount deposit will be 
forfeited and re-auction will be held at the risk & cost of the successful bidder who shall make 
good any loss arising therefrom as an arrear of land revenue or any other law & who shall not 
have any claim for the surplus that the Government may gain by such a resale. 

6. The bidder shall remit 50% of the balance sale amount before executing the agreement and 
getting the work order. 

7. Income tax will be collected as per section-216C. 

8. Successful bidders shall make his own arrangement for cutting & transportation of trees as per 
the existing rules & regulations at his own cost and risk. 

9. Bidders shall inspect the list of trees given in the unitwise No. of trees before the start of auction 
sale. Complaints of any kind regarding the No. of trees, quantitiy & quality of timber etc., will not 
be entertained after the sale. 

10. Persons who are black listed, declared as bankrupt, convicted or minors are not eligible for 
participation in the auction sale. 

11. Successful bidder shall arrange for the cutting & transportation of trees within one month from the 
date of confirmation of the sale. 

12. If any litigations arises in respect of auction sale, the Deputy Conservator of Forests, Chitradurga 
has the right to decide the matter. 

13. The Department is not responsible for any loss incurred by the successful bidder, due to illicit 
cutting, fire or any natural calamities and if bidder fails to cut & transport the trees within one 
month from the date of confirmation of sale. 

14. The bidder shall take care not to cause any damage or hindrance to public property, telephone & 
electricity supply poles, vehicular traffic. The bidder will be responsible for any damages caused. 

15. Bidders who attend the auction sale late due to unavoidable circumstances can participate in the 
auction sale on the permission of sale conducting officer after depositing the EMD amount. 

16. The sale conducting officer is at liberty to add any supplementary condition that may be found 
necessary and to modify any of the above conditions and read out at the time of auctions sale. 

17. Bidders shall abide by the rules & regulations of the Government. 


ಲು 


Deputy Conservator of Forests, 
Chitradurga Division, 
PR-833 Chitradurga. 
ತೋಟಗಾರಿಕೆ ಇಲಾಖೆ 


ತೋಟಗಾರಿಕೆ ನಿರ್ದೇಶನಾಲಯ, ಬಯೋಟೆಕ್ನಾಲಜಿ ಕೇಂದ್ರ, ಹುಳಿಮಾವು, ಪಿ.ಒ. ಬಾಕ್ಸ್‌:7648, ಬೆಂಗಳೂರು 
ಟೆಂಡರ್‌ ಪ್ರಕಟಣೆ 
ಸಂ:ತೋಇ:ಜೀವತಾ: ಹಿಸತೋನಿ (ಅಂಕೃ):ಸತೋಅ1:64:2003-04, ದಿನಾಂಕ: 22ನೇ ಡಿಸೆಂಬರ್‌, 2003 

ಬಯೋಟೆಕ್ನಾಲಜಿ ಕೇಂದ್ರ, ಹುಳಿಮಾವು, ಬೆಂಗಳೂರು-76 ಇಲ್ಲಿನ ವಿವಿಧ ಪ್ರಯೋಗಶಾಲೆಗಳಿಗೆ ಸಂಬಂಧಪಟ್ಟಂತೆ ವಿವಿಧ 
ಯಂತ್ರೋಪಕರಣಗಳಾದ ಅಟಾಮಿಕ್‌ ಅಬ್ಸಾರ್ಪನ್‌ ಸ್ಪೆಕ್ಟೋಫೋಟೋಮೀಟರ್‌, ಹಾರಿಜಾಂಟಲ್‌ ಸ್ಟೀಂ ಸ್ಪರಿಲೈಜರ್‌, ಬಾಯ್ಲರ್‌, ಹವಾ 
ನಿಯಂತ್ರಣ ವ್ಯವಸ್ಥೆಗಳು, ಜನರೇಟರ್‌, ನೀರಿನ ಶುದ್ದೀಕರಣ ವ್ಯವಸ್ಥೆ, ಗ್ರೋತ್‌ ರೂಮಿನ ವಿದ್ಯುದೀಕರಣ ವ್ಯವಸ್ಥೆ, ಗೆರ್‌ಡಾರ್ಟ್‌ 
ಡೈಜೆಷನ್‌ ಅಂಡ್‌ ಡಿಸ್ಟಿಲ್ಲೇಷನ್‌ ಯೂನಿಟ್‌, ಲ್ಯಾಮಿನಾರ್‌ ಏರ್‌ ಫ್ಲೋ ಛೇಂಬರ್‌ (6 ಅಡಿ) ಇತ್ಯಾದಿಗಳ ವಾರ್ಷಿಕ ನಿರ್ವಹಣೆಗಾಗಿ 
ವಿವಿಧ ಅಧಿಕೃತ ಸರ್ವೀಸಿಂಗ್‌ ಸಂಸ್ಥೆಗಳಿಂದ ಮೊಹರಾದ ಟೆಂಡರುಗಳನ್ನು ಆಹ್ವಾನಿಸಲಾಗಿದೆ. ಸದರಿ ಯಂತ್ರೋಪಕರಣಗಳ ವಾರ್ಷಿಕ 
ನಿರ್ವಹಣೆಗಾಗಿ ತಗಲುವ ವೆಚ್ಚವನ್ನು ಕನಿಷ್ಠ ದರದಲ್ಲಿ ಪ್ರತ್ಯೇಕವಾಗಿ ನಮೂದಿಸಬೇಕು. ಟೆಂಡರ್‌ ಫಾರಂಗಳು, ನಿಬಂಧನೆಗಳು ಮತ್ತು 
ಇತರೆ ಮಾಹಿತಿಗಳನ್ನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಅಂಗಾಂಶ ಕೃಷಿ, ಬಯೋಟೆಕ್ನಾಲಜಿ ಕೇಂದ್ರ, ಹುಳಿಮಾವು, 
ಬೆಂಗಳೂರು-76 ರವರನ್ನು ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಿ ದಿನಾಂಕ: 12.01.2004 ರಿಂದ 20.01.2004ರ ಒಳಗೆ ಪಡೆಯಬಹುದು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ೨೩ 





ಟೆಂಡರ್‌ ಫಾರಂನ ಮೊತ್ತ ರೂ. 25%-. ಮೊಹರಾದ ಟೆಂಡರುಗಳ ಮೇಲೆ ನಿಗದಿತ ಯಂತ್ರೋಪಕರಣದ ವಾರ್ಷಿಕ 
ನಿರ್ವಹಣೆಗಾಗಿ ಟೆಂಡರು ಎಂದು ಪ್ರತ್ಯೇಕವಾಗಿ ನಮೂದಿಸಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಅಂಗಾಂಶ ಕೃಷಿ, 
ಬಯೋಟೆಕ್ನಾಲಜಿ ಕೇಂದ್ರ, ಹುಳಿಮಾವು, ಬೆಂಗಳೂರು-76 ರವರಿಗೆ ದಿನಾಂಕ:22.01.2004ರ 2.00 ಘಂಟೆಯ ಒಳಗೆ ಅಂಚೆ ಅಥವಾ 
ಮುದ್ದಾಂ ಕಳುಹಿಸುವುದು. ಟೆಂಡರುಗಳನ್ನು ಅದೇ ದಿನ ಸಂಜೆ 4.00 ಘಂಟೆಗೆ ತೆರೆಯಲಾಗುವುದು. 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, 
ಅಂಗಾಂಶ ಕೃಷಿ. 
ಟೆಂಡರ್‌ ನಿಯಮಾವಳಿಗಳು 

1. ಟೆಂಡರ್‌ ಫಾರಂ ಬೆಲೆ 25/- ಮಾತ್ರ. ಟೆಂಡರ್‌ ಫಾರಂನ್ನು ಈ ಕಛೇರಿಯಲ್ಲಿ ಹಣ ನೀಡಿ ಪಡೆಯಬಹುದು. ಟೆಂಡರ್‌ ಫಾರಂ 
ಹಣ ಹಿಂತಿರುಗಿಸಲಾಗುವುದಿಲ್ಲ. 

2. ಟೆಂಡರ್‌ ಫಾರಂನ್ನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಅಂಗಾಂಶ ಕೃಷಿ, ಬಯೋಟೆಕ್ನಾಲಜಿ ಕೇಂದ್ರ, 
ಹುಳಿಮಾವು, ಬೆಂಗಳೂರು-76 ರವರನ್ನು ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಿ ಪಡೆಯಬಹುದು. ವಿ.ಪಿ.ಪಿ. ಮುಖಾಂತರ 
ಕಳುಹಿಸಿಕೊಡಲಾಗುವುದಿಲ್ಲ. 

3. ಟೆಂಡರ್‌ ಫಾರಂ ದಿನಾಂಕ:12.01.2004 ರಿಂದ 02.01.2004ರ ಸಂಜೆ 5.00ರ ವರೆಗೆ ಮಾತ್ರ ನೀಡಲಾಗುವುದು. ಮೊಹರು 
ಮಾಡಿದ ಟೆಂಡರನ್ನು ವಾಪಸ್ಸು ನೀಡಲು ಅಂತಿಮ ದಿನಾಂಕ:22.01.2004 ಮಧ್ಯಾಹ್ನ 2.00 ಗಂಟೆಯವರೆಗೆ ಮಾತ್ರ. 

4. ಟೆಂಡರನ್ನು ದಿನಾಂಕ:22.01.2004ರಂದು ಸಂಜೆ 4.00 ಘಂಟೆಗೆ ಬಯೋಟೆಕ್ನಾಲಜಿ ಕೇಂದ್ರ, ಹುಳಿಮಾವು ಇಲ್ಲಿ 
ತೆರೆಯಲಾಗುವುದು. 

5. ಸದರಿ ಟೆಂಡರಿನಲ್ಲಿ ಪ್ರಕಟಿಸಿರುವ ವಿವಿಧ ಯಂತ್ರೋಪಕರಣಗಳ ವಾರ್ಷಿಕ ನಿರ್ವಹಣೆ ಬಗ್ಗೆ ತಾಂತ್ರಿಕ ವಿವರಣೆಗಳನ್ನು ಹಾಗೂ 
ನಿರ್ವಹಣಾ ನಿಬಂಧನೆಗಳ ಪೂರ್ಣ ವಿವರಣೆಗಳನ್ನು ಸದರಿ ಕಛೇರಿಯಲ್ಲಿ ಪಡೆಯಬಹುದು. 
ಟೆಂಡರಿನಲ್ಲಿ ಭಾಗವಹಿಸುವವರು ಪ್ರತಿಯೊಂದು ಯಂತ್ರೋಪಕರಣಗಳಿಗೂ ಪ್ರತ್ಯೇಕವಾಗಿ ಟೆಂಡರ್‌ ಸಲ್ಲಿಸಬೇಕು. 
ಟೆಂಡರಿನಲ್ಲಿ ಭಾಗವಹಿಸುವವರು ಸದರಿ ಯಂತ್ರೋಪಕರಣಗಳನ್ನು (ನಿಗದಿತ ಮಾದರಿ) ಸರ್ವೀಸಿಂಗ್‌ ಹಾಗೂ ವಾರ್ಷಿಕ 
ನಿರ್ವಹಣೆ ಮಾಡಿರುವ ಬಗ್ಗೆ ಅನುಭವ ಹೊಂದಿರಬೇಕು. ಈ ಬಗ್ಗೆ ಸದರಿ ಯಂತ್ರೋಪಕರಣಗಳನ್ನು ಅಳವಡಿಸಿರುವ 
ಸಂಸ್ಥೆಗಳಿಂದ ದೃಢೀಕರಣ ಹೊಂದಿರಬೇಕು. 

8. ತೆರಿಗೆ ಮತ್ತು ಅಬ್ಕಾರಿ ಶುಲ್ಕವನ್ನು ಸ್ಪಷ್ಟವಾಗಿ ನಮೂದಿಸುವುದು. ವಿಮೆ ಎಲ್ಲವನ್ನು ಸೇರಿಸಿ ಐಟಂವಾರು ತಗಲುವ ಕನಿಷ್ಠ 
ದರವನ್ನು ಪ್ರತ್ಯೇಕವಾಗಿ ನಮೂದಿಸುವುದು. 

9... ಟೆಂಡರುದಾರರು ಯಂತ್ರೋಪಕರಣಗಳ ವಾರ್ಷಿಕ ನಿರ್ವಹಣೆಗಾಗಿ ನಮೂದಿಸುವ ಒಟ್ಟು ಮೊತ್ತದ ಶೇ.2 ರಷ್ಟು ಮೊತ್ತದ 
ಇ.ಎಂ.ಡಿ. ಮೊಬಲಗನ್ನು ಹುಂಡಿಯ ಮುಖಾಂತರ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಅಂಗಾಂಶ ಕೃಷಿ, 
ಬೆಂಗಳೂರು ರವರ ಹೆಸರಿನಲ್ಲಿ ಟೆಂಡರ್‌ ಅರ್ಜಿಯೊಂದಿಗೆ ಸಲ್ಲಿಸಬೇಕು. 

10. ಟೆಂಡರ್‌ ಅನುಮೋದಿತ ಸಂಸ್ಥೆಯು ಶೇ. 5 ರಷ್ಟು ಮೊತ್ತದ ಇ.ಎಂ.ಡಿ. ಮೊಬಲಗನ್ನು ಸದರಿ ಅಧಿಕಾರಿಯವರ ಹೆಸರಿನಲ್ಲಿ 
ಖರೀದಿ ಆದೇಶ ನೀಡುವ ಮುನ್ನ ನೀಡಬೇಕು. 

11. ಸಂಸ್ಥೆಯವರು ತಮ್ಮ ಆದಾಯ ತೀರುವಳಿ ದೃಢೀಕರಣ ಪತ್ರವನ್ನು (ಅಂತಿಮವಾಗಿ ಸಲ್ಲಿಸಿರುವ) ಟೆಂಡರ್‌ ಜೊತೆಯಲ್ಲಿ 
ಸಲ್ಲಿಸುವುದು. 

12. ಯಾವುದೇ ಕಾರಣ ನೀಡದೇ ಟೆಂಡರ್‌ ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಕೆಳಸಹಿದಾರರಿಗೆ ಕಾಯ್ದಿರಿಸಲಾಗಿದೆ. 

11. ಟೆಂಡರ್‌ ಅನುಮೋದಿತ ಸಂಸ್ಥೆಯು ಆದೇಶ ನೀಡಿದ 30 ದಿನಗಳಲ್ಲಿ ವಾರ್ಷಿಕ ನಿರ್ವಹಣೆಯನ್ನು ಕೈಗೊಂಡು ನಂತರ, 
ಕಾರ್ಯಕ್ಷಮತೆ ಹಾಗೂ ಗುಣಮಟ್ಟದ ಬಗ್ಗೆ ತೃಪ್ತಿಯಾದ ಮೇಲೆ ಮೂರುಕಂತುಗಳಲ್ಲಿ ಹಣ ಬಿಡುಗಡೆ ಮಾಡಲಾಗುವುದು. 

12. ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಸಂಬಂಧಿಸಿದ ತೆರಿಗೆಗಳನ್ನು ಮೂಲ ಬಿಲ್ಲಿನಲ್ಲಿಯೇ ಕಟಾವು ಮಾಡಲಾಗುವುದು. 

ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, 
ಪಿ.ಆರ್‌.1 ಅಂಗಾಂಶ ಕೃಷಿ. 
ತೋಟಗಾರಿಕೆ ಇಲಾಖೆ 
ತೋಟಗಾರಿಕೆ ನಿರ್ದೇಶನಾಲಯ ಬಯೋಟೆಕ್ನಾಲಜಿ ಕೇಂದ್ರ, ಹುಳಿಮಾವು, ಪಿ.ಒ. ಬಾಕ್ಸ್‌-7648, ಬೆಂಗಳೂರು-76 
ಟೆಂಡರ್‌ ಪ್ರಕಟಣೆ 
ಸಂ:ತೋಣಇ:ಜೀವತಾ: ಹಿಸತೋನಿ (ಅಂಕೃ):ಸತೋಅ3:24:2003-04, ದಿನಾಂಕ: 27ನೇ ಡಿಸೆಂಬರ್‌, 2003 
ಬಯೋಟೆಕ್ನಾಲಜಿ ಕೇಂದ್ರ ಹುಳಿಮಾವು, ಬೆಂಗಳೂರು-76 ಇಲ್ಲಿ ಸ್ಥಾಪಿಸಲಾಗಿರುವ ಡಿಎನ್‌ಎ ಫಿಂಗರ್‌ ಪ್ರಿಂಟಿಂಗ್‌ 

ಪ್ರಯೋಗಶಾಲೆಗೆ ಅಗತ್ಯವಿರುವ ಜೆಲ್‌ ಡ್ರೆಯರ್‌ (ಆಯಿಲ್‌ ಲೂಜ್ರಿಕೇಟೆಡ್‌ ವ್ಯಾಕ್ಕೂಂ ಪಂಪಿನೊಂದಿಗೆ) Gel drier with ೦॥ 

lubricated vacuum pump) ಯಂತ್ರವನ್ನು ಸರಬರಾಜು ಮಾಡುವ ಬಗ್ಗೆ ವಿವಿಧ ಸಂಸ್ಥೆಗಳು, ಗುತ್ತಿಗೆದಾರರು ಹಾಗೂ 

ಸರಬರಾಜುದಾರರಿಂದ ಮೊಹರಾದ ಟೆಂಡರುಗಳನ್ನು ಆಹ್ವಾನಿಸಲಾಗಿದೆ. ಸದರಿ ಪ್ರಯೋಗಶಾಲಾ ಯಂತ್ರೋಪಕರಣವನ್ನು ಸರಬರಾಜು 
ಮಾಡುವ ಬಗ್ಗೆ ತಗಲುವ ವೆಚ್ಚವನ್ನು ಪ್ರತ್ಯೇಕ ಟೆಂಡರುಗಳಲ್ಲಿ ನಮೂದಿಸಬೇಕು. ಟೆಂಡರ್‌ ಫಾರಂಗಳು, ನಿಬಂಧನೆಗಳು ಮತ್ತು ಇತರೆ 


೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ಭಾಗ - ೫ 





ಮಾಹಿತಿಗಳನ್ನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಅಂಗಾಂಶ ಕೃಷಿ, ಬಯೋಟೆಕ್ನಾಲಜಿ ಕೇಂದ್ರ, ಹುಳಿಮಾವು, 
ಬೆಂಗಳೂರು-76 ರವರನ್ನು ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಿ ದಿನಾಂಕ:17.01.2004 ರಿಂದ 24.01.04ರ ಒಳಗೆ ಪಡೆಯಬಹುದು. 


ಟೆಂಡರ್‌ ಫಾರಂನ ಮೊತ್ತ ರೂ. 25% ಮೊಹರಾದ ಟೆಂಡರುಗಳ ಮೇಲೆ ಪ್ರಯೋಗಶಾಲಾ ಯಂತ್ರೋಪಕರಣ ಸರಬರಾಜು 


ಮಾಡುವ ಬಗ್ಗೆ ಟೆಂಡರು ಎಂದು ನಮೂದಿಸಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಅಂಗಾಂಶ ಕೃಷಿ, ಬಯೋಟೆಕ್ನಾಲಜಿ 
ಕೇಂದ್ರ, ಹುಳಿಮಾವು, ಬೆಂಗಳೂರು-76 ರವರಿಗೆ ದಿನಾಂಕ:27.01.2004ರ 2.00 ಘಂಟೆಯ ಒಳಗೆ ಅಂಚೆ ಅಥವಾ ಮುದ್ದಾಂ 
ಕಳುಹಿಸುವುದು. ಟೆಂಡರುಗಳನ್ನು ಅದೇ ದಿನ ಸಂಜೆ 4.00 ಘಂಟೆಗೆ ತೆರೆಯಲಾಗುವುದು. 


10. 
11. 


12. 


ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, 
ಅಂಗಾಂಶ ಕೃಷಿ. 
ಟೆಂಡರ್‌ ನಿಯಮಾವಳಿಗಳು 
ಟೆಂಡರ್‌ ಫಾರಂ ಬೆಲೆ ರೂ. 25/- ಮಾತ್ರ. ಟೆಂಡರ್‌ ಫಾರಂನ್ನು ಈ ಕಛೇರಿಯಲ್ಲಿ ಹಣ ನೀಡಿ ಪಡೆಯಬಹುದು. ಟೆಂಡರ್‌ 
ಫಾರಂ ಹಣ ಹಿಂತಿರುಗಿಸಲಾಗುವುದಿಲ್ಲ. 
ಟೆಂಡರ್‌ ಫಾರಂನ್ನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಅಂಗಾಂಶ ಕೃಷಿ, ಬಯೋಟೆಕ್ನಾಲಜಿ ಕೇಂದ್ರ, 
ಹುಳಿಮಾವು, ಬೆಂಗಳೂರು ರವರ ಕಛೇರಿಯಲ್ಲಿ ಕಛೇರಿ ವೇಳೆಯಲ್ಲಿ ಮಾತ್ರ ಕೊಡಲಾಗುತ್ತದೆ. ವಿ.ಪಿ.ಪಿ. ಮುಖಾಂತರ 
ಕಳುಹಿಸಿಕೊಡಲಾಗುವುದಿಲ್ಲ. 
ಟೆಂಡರ್‌ ಫಾರಂ ದಿನಾಂಕ:17.01.2004 ರಿಂದ 24.01.2004ರ ಸಂಜೆ 5.00ರ ವರೆಗೆ ಮಾತ್ರ ನೀಡಲಾಗುವುದು. ಮೊಹರು 
ಮಾಡಿದ ಟೆಂಡರನ್ನು ವಾಪಸ್ಸು ನೀಡಲು ಅಂತಿಮ ದಿನಾಂಕ:27.01.2004 ಮಧ್ಯಾಹ್ನ 2.00 ಗಂಟೆಯವರೆಗೆ ಮಾತ್ರ. 
ಟೆಂಡರನ್ನು ದಿನಾಂಕ:27.01.2004ರಂದು ಸಂಜೆ 4.00 ಘಂಟೆಗೆ ಬಯೋಟೆಕ್ನಾಲಜಿ ಕೇಂದ್ರ, ಹುಳಿಮಾವು ಇಲ್ಲಿ 
ತೆರೆಯಲಾಗುವುದು. 
ಸದರಿ ಟೆಂಡರಿನಲ್ಲಿ ಪ್ರಕಟಿಸಿರುವ ಪ್ರಯೋಗಶಾಲಾ ಯಂತ್ರೋಪಕರಣ (Gel drier with Oil lubricated vacuum 
pump) ಖರೀದಿ ಬಗ್ಗೆ ತಾಂತ್ರಿಕ ವಿವರಣೆಗಳನ್ನು ಹಾಗೂ ಸರಬರಾಜು ನಿಬಂಧನೆಗಳ ಪೂರ್ಣ ವಿವರಣೆಗಳನ್ನು ಸದರಿ 
ಕಛೇರಿಯಲ್ಲಿ ಪಡೆಯಬಹುದು. 
ತೆರಿಗೆ ಮತ್ತು ಅಬ್ಕಾರಿ ಶುಲ್ಕವನ್ನು ಸ್ಪಷ್ಟವಾಗಿ ನಮೂದಿಸುವುದು. ಪ್ಯಾಕಿಂಗ್‌ ಚಾರ್ಜ್‌, ಸಾಗಾಣಿಕೆ ವೆಚ್ಛ, ವಿಮೆ ಎಲ್ಲವನ್ನು 
ಸೇರಿಸಿ ತಗಲುವ ಕನಿಷ್ಠ ದರವನ್ನು ನಮೂದಿಸುವುದು. 
ಟೆಂಡರುದಾರರು ನಮೂದಿಸುವ ಯಂತ್ರೋಪಕರಣಕ್ಕೆ ತಗಲುವ ವೆಚ್ಚದ ಶೇ. 2% ರಷ್ಟು ಮೊತ್ತದ ಇ.ಎಂ.ಡಿ. ಮೊಬಲಗನ್ನು 
ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನ ಡಿಡಿ ಮುಖಾಂತರ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಅಂಗಾಂಶ ಕೃಷಿ, 
ಬೆಂಗಳೂರು ರವರ ಹೆಸರಿನಲ್ಲಿ ಟೆಂಡರ್‌ ಅರ್ಜಿಯೊಂದಿಗೆ ಸಲ್ಲಿಸಬೇಕು. 
ಟೆಂಡರ್‌ ಅನುಮೋದಿತ ಸಂಸ್ಥೆಯು ಶೇ. 5 ರಷ್ಟು ಮೊತ್ತದ ಇ.ಎಂ.ಡಿ. ಮೊಬಲಗನ್ನು ಸದರಿ ಅಧಿಕಾರಿಯವರ ಹೆಸರಿನಲ್ಲಿ 
ಖರೀದಿ ಆದೇಶ/ಕಾರ್ಯಾದೇಶ ನೀಡುವ ಮುನ್ನ ನೀಡಬೇಕು. 
ಸಂಸ್ಥೆಯವರು ತಮ್ಮ ಆದಾಯ ತೀರುವಳಿ ದೃಢೀಕರಣ ಪತ್ರವನ್ನು (ಅಂತಿಮವಾಗಿ ಸಲ್ಲಿಸಿರುವ) ಟೆಂಡರ್‌ ಜೊತೆಯಲ್ಲಿ 
ಸಲ್ಲಿಸುವುದು. 
ಯಾವುದೇ ಕಾರಣ ನೀಡದೇ ಟೆಂಡರ್‌ ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಕೆಳಸಹಿದಾರರಿಗೆ ಕಾಯ್ದಿರಿಸಲಾಗಿದೆ. 
ಸಾಮಗ್ರಿಗಳ ಪೂರೈಕೆಯನ್ನು ಆದೇಶ ನೀಡಿದ 30 ದಿನಗಳಲ್ಲಿ ಸರಬರಾಜು ಮಾಡಿದ ನಂತರ, ಕಾರ್ಯಕ್ಷಮತೆ ಹಾಗೂ 
ಗುಣಮಟ್ಟದ ಬಗ್ಗೆ ತೃಪ್ತಿಯಾದ ಮೇಲೆ ಹಣ ಬಿಡುಗಡೆ ಮಾಡಲಾಗುವುದು. 
ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಮಾರಾಟ ತೆರಿಗೆ (5%) ಮತ್ತು ಆದಾಯ ತೆರಿಗೆ (2-3%) ಗಳನ್ನು ಮೂಲ ಬಿಲ್ಲಿನಲ್ಲಿಯೇ 
ಕಟಾವು ಮಾಡಲಾಗುವುದು. 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, 


ಪಿ.ಆರ್‌.2 ಅಂಗಾಂಶ ಕೃಷಿ. 


ಕಾರ್ಯದರ್ಶಿ ಹಾಗೂ ಇಲಾಖಾ ಪರೀಕ್ಷೆಗಳ ನಿಯಂತ್ರಕರು, ಕರ್ನಾಟಕ ಲೋಕ ಸೇವಾ ಆಯೋಗ ಬೆಂಗಳೂರು 
ತಿದ್ದುಪಡಿ 
ಸಂಖ್ಯೆ:ಇಪ(1) 3049/2003-04/ಪಿಎಸ್‌ಸಿ, ಬೆಂಗಳೂರು, ದಿನಾಂಕ:27ನೇ ಡಿಸೆಂಬರ್‌, 2003 
ದಿನಾಂಕ: 13.11.2003ರ ಕರ್ನಾಟಕ ರಾಜ್ಯಪತ್ರದ ಭಾಗ-5ರಲ್ಲಿ ಪ್ರಕಟಿಸಲಾಗಿರುವ 2003ನೇ ಸಾಲಿನ ಪ್ರಥಮ ಅಧಿವೇಶನದ 


ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಅದರಲ್ಲಿ “ಹಾವೇರಿ” ಕೇಂದ್ರದ ಶೀರ್ಷಿಕೆ ಕೆಳಗೆ “APPENDIX-A” ರ ಅಡಿಯಲ್ಲಿ “ಅಕೌಂಟ್ಸ್‌ 
ಹೈಯರ್‌'' ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಥಮ ದರ್ಜೆ ಅಡಿಯಲ್ಲಿ ನೋಂದಣಿ ಸಂಖ್ಯೆ:42222ರ ನಂತರ ನೋಂದಣಿ ಸಂಖ್ಯೆ:42610 
ಅನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು. 


ಕಾರ್ಯದರ್ಶಿ 
ಹಾಗೂ ಇಲಾಖಾ ಪರೀಕ್ಷೆಗಳ ನಿಯಂತ್ರಕರು, 
ಕರ್ನಾಟಕ ಲೋಕಸೇವಾ ಆಯೋಗ, 


ಪಿ.ಆರ್‌.4 ಬೆಂಗಳೂರು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ೨೫ 





ಚಿಕ್ಕ ನೀರಾವರಿ ಇಲಾಖೆ 
ಕಾರ್ಯನಿರ್ವಾಹಕ ಅಭಿಯಂತರು, ಚಿಕ್ಕ ನೀರಾವರಿ ವಿಭಾಗ, ಬೆಳಗಾಂವಿ 
ಟೆಂಡರ್‌ ಪ್ರಕಟಣೆ 
ನಂ.ಎಂಐಡಿ:ಟೆಂಡರ್‌: ಎಇ:2:03-04:3180, ದಿನಾಂಕ:4ನೇ ಡಿಸೆಂಬರ್‌, 2003 
ಈ ಕೆಳಕಂಡ ಕೆಲಸಗಳಿಗಾಗಿ ನೊಂದಾಯಿತ ಗುತ್ತಿಗೆದಾರರಿಂದ ಐಟಂ ದರಗಳಲ್ಲಿ ಆಧಾರದಮೇಲೆ ಟೆಂಡರುಗಳನ್ನು ದ್ವಿಪ್ರತಿಗಳಲ್ಲಿ 
ದಿನಾಂಕ:19.01.04 ರಂದು ಭಾರತೀಯ ಕಾಲಮಾನ ಸಂಜೆ 4.00 ಗಂಟೆಯವರೆಗೆ ಈ ಕಛೇರಿಯಲ್ಲಿ ಸ್ವೀಕರಿಸಲಾಗುವುದು. ಸಾಧ್ಯವಾದಲ್ಲಿ 
ಅಂದೇ ಟೆಂಡರ್‌ಗಳನ್ನು ತೆರೆಯಲಾಗುವುದು. 
ಸದರೀ ಕೆಲಸದ ಟೆಂಡರ್‌ ಫಾರಂಗಳಿಗಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ:05.01.04. ಕೆಲಸಗಳಿಗಾಗಿ ನಮೂದಿಸಿರುವ 
ಟೆಂಡರ್‌ ನಮೂನೆಯ ಬೆಲೆಯನ್ನು ಪಾವತಿ ಮಾಡಬೇಕು. ಈ ಹಣವನ್ನು ಹಿಂದಿರುಗಿಸಲಾಗುವುದಿಲ್ಲ. ಖಾಲಿ ಟೆಂಡರ್‌ ಫಾರಂಗಳನ್ನು 
ಸಂಬಂಧಪಟ್ಟ ನಕ್ಷೆಗಳು, ನಿರ್ದೇಶನಗಳು ಮಾಡಬೇಕಾಗಿರುವ ಕೆಲಸಗಳ ಪ್ರಮಾಣ ಶರತ್ತುಗಳೊಂದಿಗೆ ಈ ಕಛೇರಿಯ ಕೆಲಸದ ವೇಳೆಯಲ್ಲಿ 
ದಿನಾಂಕ:16.01.04 ರಿಂದ 17.01.04 ರವರೆಗೆ ಪಡೆಯಬಹುದು. ಟೆಂಡರುದಾರರು ಹಾಲಿ ತಾವು ಮಾಡುತ್ತಿರುವ ಇಂತಹದೇ ಕೆಲಸಗಳ 
ಪಟ್ಟಿಯನ್ನು ಕಾರ್ಯಪ್ರಮಾಣ ತಿಳಿಯಲು ಅರ್ಜಿ ಜೊತೆಗೆ ಕೊಡಬೇಕೆಂದು ಕೋರಲಾಗಿದೆ ಮತ್ತು ಇಂತಹ ಕೆಲಸಗಳಲ್ಲಿ ಸಾಕಷ್ಟು 
ನೈಪುಣ್ಯತೆಯನ್ನು ಹೊಂದಿರತಕ್ಕದ್ದು. 
ಗುತ್ತಿಗೆಗೆ ಸಂಬಂಧಿಸಿದ ಅಂದಾಜು ಪಟ್ಟಿ ನಕ್ಷೆಗಳನ್ನು ವಿವರಗಳನ್ನು ಕಛೇರಿಯ ವೇಳೆಯಲ್ಲಿ ನೋಡಬಹುದು. ಮೇಲೆ 
ನಮೂದಿಸಿರುವ ದಿನಾಂಕಗಳು ಸಾರ್ವತ್ರಿಕ ರಜಾ ದಿನವಾದಲ್ಲಿ ಮುಂದಿನ ಕೆಲಸದ ದಿನವನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದು. 
ಇತರ ಶರತ್ತುಗಳ ಟೆಂಡರ್‌ ನೋಟೀಸ್‌ ಫಾರಂ ನಂ. ಪಿಡಬ್ಲ್ಯೂಡಿ 65 ಮತ್ತು 66 ರಂತೆ ಮತ್ತು ಪಾರದರ್ಶಕ 
ನಿಯಮಗಳನ್ವಯ ಇರುತ್ತವೆ. 
ಟೆಂಡರ್‌ ಫಾರಂಗಳನ್ನು ಅಂಚೆ ಮೂಲಕ ಕಳಿಸಲಾಗುವುದಿಲ್ಲ. 






































ಅ. ಕೆಲಸದ ಹೆಸರು ಟೆಂಡರಿಗಿಟ್ಟ ಇಡಗಂಟು ಟೆಂಡರ್‌ ಕೆಲಸವನ್ನು ಗುತ್ತಿಗೆದಾರರ 
ನಂ. ಅಂದಾಜು ಮೊತ್ತ ಅಂದಾಜು ಫಾರಂ ಬೆಲೆ ಮುಗಿಸುವ ದರ್ಜೆ 
ಲಕ್ಷ ರೂ.ಗಳಲ್ಲಿ ಮೊತ್ತ ರೂ. ರೂ. ತೆರಿಗೆ ಕಾಲಮಿತಿ 
ಪ್ರತ್ಯೇಕ ಮಳೆಗಾಲ ಬಿಟ್ಟು 
1 2 3 4 5 6 7 
1. | ಬೆಳಗಾಂವಿ ಜಿಲ್ಲೆ ಗೋಕಾಕ 27.98 28000.00 2800.00 12 ತಿಂಗಳು ಪ್ರಥಮ 
ತಾಲ್ಲೂಕಿನ ಕಲ್ಲೊಳ್ಳಿ ಹತ್ತಿರ ದರ್ಜೆ 
ಬ್ರಿಡ್ಜ್‌ ಕಂ ಬ್ಯಾರೇಜ್‌ 
ನಿರ್ಮಾಣ (ಹಿರೇಹಳ್ಳಕ್ಕೆ 
ಸೂಚನೆ: 


1. ಯಾವ ಕಾರಣವನ್ನು ನೀಡದೇ ಯಾವುದೇ ಅಥವಾ ಎಲ್ಲಾ ಟೆಂಡರುಗಳನ್ನು ನಿರಾಕರಿಸುವ ಹಕ್ಕನ್ನು ಇಲಾಖೆ ಕಾದಿರಿಸಿಕೊಂಡಿದೆ. 

2. ಮುಂಗಡ ಠೇವಣಿಯನ್ನು ಕಾರ್ಯನಿರ್ವಾಹಕ ಅಭಿಯಂತರು, ಚಿಕ್ಕ ನೀರಾವರಿ ವಿಭಾಗ, ಬೆಳಗಾಂವಿ ಇವರ ಹೆಸರಿನಲ್ಲಿ ನಿಗದಿ 
ಠೇವಣಿ ಮಾಡಿದ ರಸೀದಿಯನ್ನು ಅಥವಾ ಬ್ಯಾಂಕ್‌ ಗ್ಯಾರಂಟಿ ಕೆಲಸದ ಹೆಸರನ್ನು ನಮೂದಿಸಿ ಅಥವಾ ರಾಷ್ಟ್ರೀಯ ಉಳಿತಾಯ 
ಯೋಜನೆ ಸರ್ಟಿಫಿಕೇಟುಗಳನ್ನು ಈ ಕೆಳಗೆ ಸಹಿ ಮಾಡಿದವರಿಗೆ ಪಾವತಿಯಾಗುವಂತೆ ಪ್ಲೆಡ್ಜ್‌ ಮಾಡಿ ಕಳುಹಿಸುವುದು ಹಾಗೆ 
ಮಾಡಲು ತಪ್ಪಿದಲ್ಲಿ ಟೆಂಡರುಗಳನ್ನು ನೇರವಾಗಿ ನಿರಾಕರಿಸಲಾಗುವುದು. 

3. ವ್ಯಾಲಿಡಿಟಿಯ ಪೀರೀಡ್‌ ತೊಂಬತ್ತು (90) ದಿವಸಗಳ ಅವಧಿಯನ್ನು ಒಳಗೊಂಡಿದ್ದು ಠೇವಣಿ ಕ್ರಮಬದ್ಧತೆಯು ಅದೇ ಅವಧಿಗೆ 
ಬೇಕಾಗುತ್ತದೆ. 

-. ಗುತ್ತಿಗೆದಾರರು ಟೆಂಡರ ಫಾರಂಗಳಿಗಾಗಿ ಅರ್ಜಿ ಸಲ್ಲಿಸುವಾಗ್ಗೆ, ರಿಜಿಸ್ಟ್ರೇಷನ್‌ ನಕಲನ್ನು ಮತ್ತು ಇತ್ಯಾದಿ ವಿವರಗಳನ್ನು ಸಲ್ಲಿಸಬೇಕು. 

5. ಖಾಲೀ ಟೆಂಡರ್‌ ಫಾರಂಗಳನ್ನು ಪಡೆದ ಎಲ್ಲಾ ಗುತ್ತಿಗೆದಾರರು ಸರಿಯಾದ ಇ.ಎಂ.ಡಿ.ಯೊಂದಿಗೆ ಟೆಂಡರಿನಲ್ಲಿ ಕಡ್ಡಾಯವಾಗಿ 
ಭಾಗವಹಿಸಬೇಕು. ತಪ್ಪಿದರೆ ಅಂತಹ ಗುತ್ತಿಗೆದಾರರು ಮುಂದಿನ ಟೆಂಡರಿನಲ್ಲಿ ಭಾಗವಹಿಸಲು ಅರ್ಹರಿರುವುದಿಲ್ಲ. 

6. ಖಾಲಿ ಟೆಂಡರ್‌ ಫಾರಂ ಪಡೆಯುವಾಗ ಗುತ್ತಿಗೆದಾರರು ನೋಂದಣಾಧಿಕಾರಿಗಳು, ನೀಡಿದ ಗುತ್ತಿಗೆದಾರರ ಪಾಸ್‌ಬುಕ್ಕನ್ನು ತಪ್ಪದೇ 
ಹಾಜರುಪಡಿಸಬೇಕು. 

7. ಕಾಮಗಾರಿಯ ಬಿಲ್ಲುಗಳನ್ನು ಆ ಸಾಲಿನ ಅನುದಾನ ಹಾಗೂ ಹಣ ಭರವಸೆ ಪತ್ರದ ಲಭ್ಯತೆಯನ್ನು ಅನುಲಕ್ಷಿಸಿ ಹಣ ಬಟವಾಡೆ 
ಮಾಡಲಾಗುವುದು. 

8. ಹಣ ಬಟವಾಡೆ ಮಾಡದ ಕಾರಣ ನೀಡಿ ಕೆಲಸವನ್ನು ಸ್ಥಗಿತಗೊಳಿಸತಕ್ಕದ್ದಲ್ಲ, ಹಾಗೂ ಈ ಕುರಿತು ಯಾವುದೇ ತಕರಾರು, 
ತಗಾದೆಗೆ ಪರಿಹಾರ ನೀಡಲಾಗುವುದಿಲ್ಲ. 

ಕಾರ್ಯನಿರ್ವಾಹಕ ಇಂಜೀನಿಯರರು, 


ಪಿ.ಆರ್‌.834 ಸಣ್ಣ ನೀರಾವರಿ ವಿಭಾಗ, ಬೆಳಗಾಂವಿ. 


೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ಭಾಗ - ೫ 





ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ, ವನ್ಯಜೀವಿ ವಿಭಾಗ, ಶಿವಮೊಗ್ಗ 
ಸಂಕ್ಷಿಪ್ತ ಟೆಂಡರ್‌ ಪ್ರಕಟಣೆ 
ನಂ.ಎಸಿಟಿ:ಆಆ:ಸಿಆರ್‌-16/2003-04, ದಿನಾಂಕ:15ನೇ ಡಿಸೆಂಬರ್‌, 2003 
ಶಿವಮೊಗ್ಗ ವನ್ಯಜೀವಿ ವಿಭಾಗಕ್ಕೆ ಒಳಪಡುವ ಸಕ್ರೆಬೈಲು ಇಲಾಖೆ ಆನೆ ಬಿಡಾರದಲ್ಲಿ ಪೋಷಿಸಲ್ಲಡುತ್ತಿರುವ ಇಲಾಖಾ ಆನೆಗಳಿಗೆ 
2004-2005ನೇ ಸಾಲಿಗೆ ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲ್ಪಟ್ಟಿರುವ ಅಂದಾಜು ಪ್ರಮಾಣದ ಉತ್ತಮ ಗುಣಮಟ್ಟದ ಆಹಾರ 
ಪದಾರ್ಥಗಳನ್ನು, ಪ್ರತಿದಿನದ ಅಗತ್ಯಕ್ಕೆ ಅನುಗುಣವಾಗಿ ಒದಗಿಸುವ ಕೆಲಸಕ್ಕಾಗಿ ಈ ವಿಭಾಗದ ನೊಂದಾಯಿತ ಗುತ್ತಿಗೆದಾರರಿಂದ 
ಟೆಂಡರ್‌ಗಳನ್ನು ದಿನಾಂಕ:30.01.2004ರಂದು 3.00 ಘಂಟೆಯವರೆಗೆ ಸ್ವೀಕರಿಸಿ, ಸಾಧ್ಯವಾದರೆ ಅದೇ ದಿನ 4.00 ಘಂಟೆಯ ನಂತರ 
ತೆರೆಯಲಾಗುವುದು. 


















































ಅನುಸೂಚಿ 
ಸಕ್ರೆಬೈಲು ಆನೆಗಳ ಕ್ಯಾಂಪಿನ ಆನೆಗಳಿಗೆ ಮೇವು ಆಹಾರ ಸರಬರಾಜು 
ಕ್ರ. ಆಹಾರಪದಾರ್ಥದ ವಿವರ ಅಂದಾಜು ಪ್ರಮಾಣ | ಒಟ್ಟು ಅಂದಾಜು ಮೊತ್ತ | ಮುಂಗಡ ಠೇವಣಿ 
ಸಂ. (ರೂಗಳು) ಇ.ಎಂ.ಡಿ. (ರೂಗಳು) 
1. ದಪ್ಪ ಭತ್ತ 33264.00 ಕೆ.ಜಿ. 
(ಜಯ ಅಥವಾ 1001 ತಳಿ) 
ಭತ್ತದ ಹುಲ್ಲು 67440.00 ಕೆ.ಜಿ. 
ಬಲಿತ ತೆಂಗಿನಕಾಯಿ 5840 ಸಂಖ್ಯೆ 
(ಕನಿಷ್ಟ 500 ಗ್ರಾಂ ತೂಕ) 
4. ದಪ್ಪ ಅಕ್ಕಿ 25290.00 ಕೆ.ಜಿ. 785000.00 39250.00 
(ಜಯ ಅಥವಾ 1001 ತಳಿ) 
5. ಬೆಲ್ಲ (ಉಂಡೆ) 1825.00 ಕೆ.ಜಿ. 
6. ಉಪ್ಪು, (ಹರಳು) 1095.00 ಕೆ.ಜಿ. 
1 ಕಬ್ಬು (ಬಲಿತದ್ದು 1000.00 ಕೆ.ಜಿ. 
8. ಹರಳೆಣ್ಣೆ 1460.00 ಲೀ. 
ಷರತ್ತುಗಳು 


1. ಟೆಂಡರ್‌ ಫಾರಂಗಳನ್ನು ದಿನಾಂಕ:29.01.2004ರ ಬೆಳಿಗ್ಗೆ 10.00 ಗಂಟೆಯಿಂದ 30.01.2004ರ ಮಧ್ಯಾಹ್ನ 1.30 
ಗಂಟೆಯವರೆಗೆ ಕಛೇರಿ ವೇಳೆಯಲ್ಲಿ ಅನುಸೂಚಿಯಲ್ಲಿ ತಿಳಿಸಿರುವ ಆಹಾರ ಸರಬರಾಜಿಗೆ ಟೆಂಡರ್‌ ಫಾರಂ ಶುಲ್ಕವನ್ನು 1000- 
(ಒಂದು ಸಾವಿರ ರೂಪಾಯಿ ಮಾತ್ರ) (ಶಾಸನ ಬದ್ದ ತೆರಿಗೆಗಳನ್ನು ಒಳಗೊಂಡ) ಈ ಕೆಳಗೆ ಸಹಿಮಾಡಿದ ಅಧಿಕಾರಿಗಳ 
ಹೆಸರಿನಲ್ಲಿ ಶಿವಮೊಗ್ಗದಲ್ಲಿ ಪಾವತಿಯಾಗುವಂತೆ ಯಾವುದೇ ರಾಷ್ಟ್ರೀಕೃತ/ ಶೆಡ್ಯೂಲ್‌ ಬ್ಯಾಂಕಿನಿಂದ ಪಡೆದ ಡಿ.ಡಿ. ಮೂಲಕ 
ಕಛೇರಿ ವೇಳೆಯಲ್ಲಿ ಪಾವತಿಸಿ (ಹಿಂತಿರುಗಿಸಲಾಗುವುದಿಲ್ಲ) ಟೆಂಡರ್‌ ಫಾರಂಗಳನ್ನು ಪಡೆಯಬಹುದಾಗಿದೆ. 
2. ಪ್ರತಿಯೊಂದು ಘಟಕದ ಆಹಾರ ಸರಬರಾಜಿಗೆ ಪ್ರತ್ಯೇಕ ಟೆಂಡರ್‌ ಫಾರಂಗಳನ್ನು ನಿಗದಿತ ಇ.ಎಂ.ಡಿ. ಮತ್ತಿತರೆ 
ದಾಖಲೆಗಳೊಂದಿಗೆ ಹಾಕತಕ್ಕದ್ದು. 
3. ಷರತ್ತುಗಳನ್ನೊಳಗೊಂಡ ಟೆಂಡರ್‌ಗಳನ್ನು ನಿರಾಕರಿಸಲಾಗುವುದು. ಯಾವುದೇ ಕಾರಣ ನೀಡದೇ ಟೆಂಡರ್‌ನ್ನು ನಿರಾಕರಿಸುವ 
ಅಧಿಕಾರವನ್ನು ಈ ಕೆಳ ಸಹಿದಾರರು ಕಾಯ್ದಿರಿಸಿಕೊಂಡಿರುತ್ತಾರೆ. 
4. ಟೆಂಡರ್‌ ನಿಗದಿಪಡಿಸಿದ ದಿನಾಂಕದಂದು ಯಾವುದೇ ರಜಾದಿನವಾಗಿದ್ದಲ್ಲಿ, ಆ ದಿನವನ್ನು ಮಾರನೆಯ ಕೆಲಸದ ದಿನ ಎಂದು 
ತಿಳಿಯತಕ್ಕದ್ದು. 
5. ಇನ್ನೂ ಹೆಚ್ಚಿನ ವಿವರಗಳಿಗೆ ಈ ಕೆಳ ಸಹಿದಾರರ ಕಛೇರಿಯ ಕಛೇರಿ ವೇಳೆಯಲ್ಲಿ ಪಡೆಯಬಹುದಾಗಿದೆ. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌ .835 ವನ್ಯಜೀವಿ ವಿಭಾಗ, ಶಿವಮೊಗ್ಗ. 
ಕರ್ನಾಟಕ ಮೃಗಾಲಯ ಪ್ರಾಧಿಕಾರ 
ಕಾರ್ಯ ನಿರ್ವಾಹಕ ನಿರ್ದೇಶಕರು, ಹುಲಿ-ಸಿಂಹಧಾಮ, ತ್ಯಾವರೆಕೊಪ್ಪ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ, 
ವನ್ಯಜೀವಿ ವಿಭಾಗ, ಶಿವಮೊಗ್ಗ 
ಸಂಕ್ಷಿಪ್ತ ಟೆಂಡರ್‌ ಪ್ರಕಟಣೆ 
ನಂ.ಎಸಿಟಿ:ಹುಸಿಧಾಆ:ಸಿಆರ್‌-14/2003-04, ದಿನಾಂಕ:15ನೇ ಡಿಸೆಂಬರ್‌, 2003 
ಶಿವಮೊಗ್ಗ ವನ್ಯಜೀವಿ ವಿಭಾಗ ವ್ಯಾಪ್ತಿಯ ಕರ್ನಾಟಕ ಮೃಗಾಲಯ ಪ್ರಾಧಿಕಾರಕ್ಕೆ ಒಳಪಡುವ ಹುಲಿ-ಸಿಂಹಧಾಮ, 
ತ್ಯಾವರೆಕೊಪ್ಪದಲ್ಲಿ ಪೋಷಿಸಲ್ಪಡುತ್ತಿರುವ ಮಾಂಸಾಹಾರಿ ವನ್ಯಪ್ರಾಣಿ ಮತ್ತು ಸಸ್ಯಾಹಾರಿ ವನ್ಯಪ್ರಾಣಿ ಪಕ್ಷಿಗಳಿಗೆ 2004-2005ನೇ ಸಾಲಿಗೆ ಈ 
ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲ್ಪಟ್ಟಿರುವ ಅಂದಾಜು ಪ್ರಮಾಣದ ಉತ್ತಮ ಗುಣಮಟ್ಟದ ಮಾಂಸಾಹಾರ ಮತ್ತು ಸಸ್ಕಾಹಾರ ಆಹಾರ 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ 


೨೭ 





ಪದಾರ್ಥಗಳನ್ನು, ಪ್ರತಿದಿನದ ಅಗತ್ಯಕ್ಕೆ ಅನುಗುಣವಾಗಿ ಒದಗಿಸುವ ಕೆಲಸಕ್ಕಾಗಿ ಈ ವಿಭಾಗದ ನೊಂದಾಯಿತ ಗುತ್ತಿಗೆದಾರರಿಂದ 
ಟೆಂಡರುಗಳನ್ನು ದಿನಾಂಕ:30.01.2004 ರಂದು 3.00 ಘಂಟೆಯವರೆಗೆ ಸ್ವೀಕರಿಸಿ, ಸಾಧ್ಯವಾದರೆ ಅದೇ ದಿನ 4.00 ಘಂಟೆಯ ನಂತರ 




























































































ತೆರೆಯಲಾಗುವುದು. 
ಅನುಸೂಚಿ 
ಘಟಕ-1-ಹುಲಿ-ಸಿಂಹಧಾಮ, ತ್ಯಾವರೆಕೊಪ್ಪದ ಪ್ರಾಣಿ, ಪಕ್ಷಿಗಳಿಗೆ ಆಹಾರ ಸರಬರಾಜು 
ಕ್ರ. ಆಹಾರಪದಾರ್ಥದ ವಿವರ ಅಂದಾಜು ಪ್ರಮಾಣ | ಒಟ್ಟು ಅಂದಾಜು ಮೊತ್ತ | ಮುಂಗಡ ಠೇವಣಿ 
ಸಂ. (ರೂಗಳಲ್ಲಿ) ಇ.ಎಂ.ಡಿ. (ರೂಗಳಲ್ಲಿ) 
1. ಸೂರ್ಯಕಾಂತಿ ಹಿಂಡಿ 14929.00 ಕೆ.ಜಿ. 
2. ಗೋಧಿ ಬೂಸ 14929.00 ಕೆ.ಜಿ. 
3. ಹುರಳಿನುಚ್ಚು 14929.00 ಕೆ.ಜಿ. 
4. ರಾಗಿ 245.00 ಕೆ.ಜಿ. 
5. | ಹೈಬ್ರಿಡ್‌ ಜೋಳ 245.00 ಕೆ.ಜಿ. 
6. ದಪ್ಪ ಭತ್ತ, 245.00 ಕೆ.ಜಿ. 
(ಜಯ ಅಥವಾ 1001 ತಳಿ) 
7. | ದಪ್ಪ ಅಕ್ಕಿ 3165.00 ಕೆ.ಜಿ. 
(ಜಯ ಅಥವಾ 1001 ತಳಿ) 
8. ಕಡೆಕಾಳು 183.00 ಕೆ.ಜಿ. 633000.00 31650.00 
9. ಹೆಸರುಕಾಳು 183.00 ಕೆ.ಜಿ. 
10. ಹುರಿಗಡಲೆ 183.00 ಕೆ.ಜಿ. 
11. | ತರಕಾರಿ, (ಕ್ಯಾರೆಟ್‌, ಬೀಟ್‌ ರೂಟ್‌, 3650.00 ಕೆ.ಜಿ. 
ಕ್ಯಾಬೇಜ್‌, ನವಿಲು ಕೋಸು ಮಿಶ್ರ) 
12. ನಂದಿನಿ ಹಾಲು 2920 ಲೀಟರ್‌. 
13. | ಉಪ್ಪು, (ಹರಳು) 354.00 ಕೆ.ಜಿ. 
14. | ಪಚ್ಚ ಬಾಳೆಹಣ್ಣು (ಕನಿಷ್ಟ 100 ಗ್ರಾಂ. 6570 ಸಂಖ್ಯೆ. 
ತೂಕಕ್ಕಿಂತ ಕಡಿಮೆ ಇಲ್ಲದ) 
15. ಹಸಿರು ಮೇವು 215350.00 ಕೆ.ಜಿ. 
ಘಟಕ-2 
ಹುಲಿ-ಸಿಂಹಧಾಮ, ತ್ಯಾವರೆಕೊಪ್ಪದ ಮಾಂಸಾಹಾರಿ ಪ್ರಾಣಿಗಳಿಗೆ ಆಹಾರ ಸರಬರಾಜು 
ಕ್ರ. ಆಹಾರಪದಾರ್ಥದ ವಿವರ ಅಂದಾಜು ಪ್ರಮಾಣ | ಒಟ್ಟು ಅಂದಾಜು ಮೊತ್ತ | ಮುಂಗಡ ಠೇವಣಿ 
ಸಂ. (ರೂಗಳಲ್ಲಿ) ಇ.ಎಂ.ಡಿ. (ರೂಗಳಲ್ಲಿ) 
IF ದನದ ಮಾಂಸ (ಮೂಳೆ ಸಹಿತ) 93834 ಕೆ.ಜಿ. 
2. ದನದ ಮಾಂಸ (ಮೂಳೆ ರಹಿತ) 780 ಕೆ.ಜಿ. 
3. ಕೋಳಿ ಮಾಂಸ 5850 ಕೆ.ಜಿ. 2745000.00 137250.00 
4. ಜೀವಂತ ಕೋಳಿ (ಪ್ರತಿ ಕೋಳಿ ಕನಿಷ್ಟ 156 ಸಂಖ್ಯೆ 
1.50 ಕೆ.ಜಿ.) 
5... | ಕೋಳಿಮೊಟ್ಟೆ. 2000 ಸಂಖ್ಯೆ 
ಷರತ್ತುಗಳು 


ಟೆಂಡರ್‌ ಫಾರಂಗಳನ್ನು ದಿನಾಂಕ:29.01.2004ರ ಬೆಳಿಗ್ಗೆ 10.00 ಗಂಟೆಯಿಂದ 30.01.2004ರ ಮಧ್ಯಾಹ್ನ 1.30 
ಗಂಟೆಯವರೆಗೆ ಕಛೇರಿ ವೇಳೆಯಲ್ಲಿ ಅನುಸೂಚಿಯಲ್ಲಿ ತಿಳಿಸಿರುವ ವಿವಿಧ ಘಟಕಗಳ ಆಹಾರ ಸರಬರಾಜಿಗೆ ಟೆಂಡರ್‌ ಫಾರಂ 
ಶುಲ್ಕ 1000-(ಒಂದು ಸಾವಿರ ರೂಪಾಯಿ ಮಾತ್ರ) (ಶಾಸನ ಬದ್ಧ ತೆರಿಗೆಗಳನ್ನು ಒಳಗೊಂಡ) ಈ ಕೆಳಗೆ ಸಹಿಮಾಡಿದ 
ಅಧಿಕಾರಿಗಳ ಹೆಸರಿನಲ್ಲಿ ಶಿವಮೊಗ್ಗದಲ್ಲಿ ಪಾವತಿಯಾಗುವಂತೆ ಯಾವುದೇ ರಾಷ್ಟ್ರೀಕೃತ/ ಶೆಡ್ಯೂಲ್‌ ಬ್ಯಾಂಕಿನಿಂದ ಪಡೆದ ಡಿ.ಡಿ. 
ಮೂಲಕ ಕಛೇರಿ ವೇಳೆಯಲ್ಲಿ ಪಾವತಿಸಿ (ಹಿಂತಿರುಗಿಸಲಾಗುವುದಿಲ್ಲ) ಟೆಂಡರ್‌ ಫಾರಂಗಳನ್ನು ಪಡೆಯಬಹುದಾಗಿದೆ. 

ಪ್ರತಿಯೊಂದು ಘಟಕದ ಆಹಾರ ಸರಬರಾಜಿಗೆ ಪ್ರತ್ಯೇಕ ಟೆಂಡರ್‌ ಫಾರಂಗಳನ್ನು ನಿಗದಿತ ಇ.ಎಂ.ಡಿ. ಮತ್ತಿತರೆ 


ದಾಖಲೆಗಳೊಂದಿಗೆ ಹಾಕತಕ್ಕದ್ದು. A 


ಷರತ್ತುಗಳನ್ನೊಳಗೊಂಡ ಟೆಂಡರ್‌'ಗಳನ್ನು ನಿರಾಕರಿಸಲಾಗುವುದು. ಯಾವುದೇ ಕಾರಣ ನೀಡದೇ ಟೆಂಡರ್‌ನ್ನು ನಿರಾಕರಿಸುವ 
ಅಧಿಕಾರವನ್ನು ಈ ಕೆಳ ಸಹಿದಾರರು ಕಾಯ್ದಿರಿಸಿಕೊಂಡಿರುತ್ತಾರೆ. 


೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ಭಾಗ - ೫ 





4. ಟೆಂಡರ್‌ ನಿಗದಿಪಡಿಸಿದ ದಿನಾಂಕದಂದು ಯಾವುದೇ ರಜಾದಿನವಾಗಿದ್ದಲ್ಲಿ, ಆ ದಿನವನ್ನು ಮಾರನೆಯ ಕೆಲಸದ ದಿನ ಎಂದು 
ತಿಳಿಯತಕ್ಕದ್ದು. 

pa ಇನ್ನೂ ಹೆಚ್ಚಿನ ವಿವರಗಳಿಗೆ ಈ ಕೆಳ ಸಹಿದಾರರ ಕಛೇರಿಯ ಕಛೇರಿ ವೇಳೆಯಲ್ಲಿ ಪಡೆಯಬಹುದಾಗಿದೆ. 

ಕಾರ್ಯ ನಿರ್ವಾಹಕ ನಿರ್ದೇಶಕರು, 
ಹುಲಿ-ಸಿಂಹಧಾಮ, ತ್ಯಾವರೆಕೊಪ್ಪ ಹಾಗೂ 
ಪಿ.ಆರ್‌.836 ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ವನ್ಯಜೀವಿ ವಿಭಾಗ, ಶಿವಮೊಗ್ಗ. 
ಜವಳಿ ಅಭಿವೃದ್ಧಿ ಆಯುಕ್ತರವರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ನಂ.14:3ಎ, 
ರಾಷ್ಟ್ರೋತ್ಥಾನ ಪರಿಷತ್‌ ಕಟ್ಟಡ, ನೃಪತುಂಗ ರಸ್ತೆ, ಬೆಂಗಳೂರು-560 001 
ಬಹಿರಂಗ ಹರಾಜು ಪ್ರಕಟಣೆ 
ಸಂಖ್ಯೆ: ಕೈಜಇ:ಆಡಳಿತ:ಸಿ2:ವಸ್ತು ವಿಲೇವಾರಿ:2003-04 ದಿನಾಂಕ:12ನೇ ಡಿಸೆಂಬರ್‌, 2003 
ವಿಷಯ: ಜವಳಿ ಅಭಿವೃದ್ದಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಕಛೇರಿಯಲ್ಲಿನ ಅನುಪಯುಕ್ತ ವಸ್ತುಗಳನ್ನು 
ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡುವ ಬಗ್ಗೆ. 
ಜವಳಿ ಅಭಿವೃದ್ಧಿ ಆಯುಕ್ತರವರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, 14:3 ಎ, ರಾಷ್ಟ್ರೋತ್ಥಾನ ಪರಿಷತ್‌ 
ಕಟ್ಟಡ, ನೃಪತುಂಗ ರಸ್ತೆ, ಬೆಂಗಳೂರು ಕಛೇರಿಗೆ ಸೇರಿದ ಈ ಕೆಳಕಂಡ ಅನುಪಯುಕ್ತ ವಸ್ತುಗಳನ್ನು ಹೇಗಿದೆಯೋ ಹಾಗೇ ಯಥಾಸ್ಥಿತಿಯಲ್ಲಿ 
ದಿನಾಂಕ: 07.02.2004ರಂದು ಬೆಳಿಗ್ಗೆ 11.00 ಗಂಟೆಗೆ ಮೇಲೆ ತಿಳಿಸಿದ ಕಛೇರಿಯ ಕಟ್ಟಡದ ಆವರಣದಲ್ಲಿ ಬಹಿರಂಗ ಹರಾಜು ಮೂಲಕ 
ವಿಲೇವಾರಿ ಮಾಡಲಾಗುವುದು. ಇಚ್ಛೆಯುಳ್ಳ ಸಾರ್ವಜನಿಕರು ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಿ ಸವಾಲು ಮಾಡಬೇಕೆಂದು 
ಕೋರಲಾಗಿದೆ ಹಾಗೂ ಅನುಪಯುಕ್ತ ವಸ್ತುಗಳ ಪಟ್ಟಿಯನ್ನು 1 ರಿಂದ 11 ರವರೆಗೆ ತಿಳಿಸಲಾಗಿದೆ. 
ನಿಬಂಧನೆಗಳು ಮತ್ತು ಷರತ್ತುಗಳು 

1. ವಸ್ತುಗಳನ್ನು ಎಲ್ಲಿ ಹೇಗಿದೆಯೋ ಹಾಗೇ ಎಂಬ ನಿಬಂಧನೆ ಮೇರೆಗೆ ಬಹಿರಂಗ ಹರಾಜು ಮೂಲಕ ವಿಲೇವಾರಿ 
ಮಾಡಲಾಗುವುದು. 

2. ವಸ್ತುಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸಿ ಹರಾಜು ಹಾಕಲಾಗುವುದು. 1ನೇ ಗುಂಪು ಟೈರು ಮತ್ತು ಟ್ಯೂಬುಗಳು 2ನೇ 
ಗುಂಪು ರಿವಾಲ್ವಿಂಗ್‌ ಚೇರ್‌, ಡ್ಯೂಪ್ಟಿಕೇಟಿಂಗ್‌ ಮೆಷಿನ್‌, ಟ್ರೇಗಳು, ಎಸ್‌ ಟೈಪ್‌ ಚೇರುಗಳು, ಅಲೆರಾ 6 ಅಡಿ, 
ಬೋರ್ಡ್‌ಗಳು, ರಿವಾಲ್‌ವಿಂಗ್‌ ಚೇರುಗಳು, ವುಡನ್‌ ಚೇರುಗಳು, ವುಡನ್‌ ಟೇಬಲ್‌, ವುಡನ್‌ ಸ್ಕ್ರೀನ್‌ ಮತ್ತು ಉದ್ದನೆಯ 
ಕುರ್ಚಿಗಳು. 

3. ಹರಾಜಿನಲ್ಲಿ ಭಾಗವಹಿಸುವವರು ಹರಾಜಿನ ಮುಂಚೆ ರೂ. 500 ನಗದು ಠೇವಣಿಯನ್ನು ನೀಡಿ ಹರಾಜಿನಲ್ಲಿ ಭಾಗವಹಿಸುವ 
ಅಧಿಕಾರಿಗಳಿಗೆ ಸಲ್ಲಿಸಿ, ಹರಾಜಿನಲ್ಲಿ ಭಾಗವಹಿಸತಕ್ಕದ್ದು, ಠೇವಣಿ ನೀಡದೇ ಇರುವವರಿಗೆ ಹರಾಜಿನಲ್ಲಿ ಭಾಗವಹಿಸುವ ಹಕ್ಕು 
ಇರುವುದಿಲ್ಲ. 

4. ಜಯಶೀಲರಾದ ಬಿಡ್ಡುದಾರರು ಬಿಡ್‌ ಮಾಡಿದ ಮೊಬಲಗನ್ನು ಸ್ಥಳದಲ್ಲಿಯೇ ಪಾವತಿಸಿ ವಸ್ತುಗಳನ್ನು ತಮ್ಮ ಸ್ವಂತ ಖರ್ಚಿನಿಂದ 
ಅದೇ ದಿನ ಸಾಗಿಸಿಕೊಳ್ಳಬೇಕು. ಬಿಡ್ಡುದಾರರು ಬಿಡ್‌ನ ಹಣವನ್ನು ಸ್ಥಳದಲ್ಲಿಯೇ ಪಾವತಿಸಬೇಕು. ತಪ್ಪಿದಲ್ಲಿ ಅಂತಹವರು 
ನೀಡಿರುವ ಠೇವಣಿ ಹಣವನ್ನು ಯಾವ ಮುನ್ಸೂಚನೆಯು ನೀಡದೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 

5. ಹರಾಜಿನಲ್ಲಿ ಜಯಶೀಲರಾದ ಬಿಡ್ಜ್‌ದಾರರ ಠೇವಣಿ ಹಣವನ್ನು ಹರಾಜು ಪ್ರಕ್ರಿಯೆ ಮುಗಿದ ನಂತರ ಮರುಪಾವತಿ 
ಮಾಡಲಾಗುವುದು. 
ಚಾಲ್ತಿಯಲ್ಲಿರುವ ಮಾರಾಟ ತೆರಿಗೆ ಹಾಗೂ ಇನ್ನಿತರ ತೆರಿಗೆಗಳನ್ನು ನಿಯಮಾನುಸಾರ ಪ್ರತ್ಯೇಕವಾಗಿ ಪಾವತಿ ಮಾಡತಕ್ಕದ್ದು. 
ಹರಾಜು ಪ್ರಕ್ರಿಯೆಯಲ್ಲಿ ಯಾವುದೇ ವಿವಾದ ಉಂಟಾದ ಪಕ್ಷದಲ್ಲಿ ಹರಾಜನ್ನು ರದ್ದುಗೊಳಿಸುವ ಅಥವಾ ಮುಂದೂಡುವ 
ಹರಾಜನ್ನು ಮಾಡದ ಎಲ್ಲಾ ಹಕ್ಕುಗಳನ್ನು ಹರಾಜು ನಡೆಸುವ ಅಧಿಕಾರಿಗಳು ಹೊಂದಿರುತ್ತಾರೆ. 

8. ಎಲ್ಲಾ ವಿಷಯಗಳಲ್ಲಿ ಹರಾಜು ನಡೆಸುವ ಅಧಿಕಾರಿಗಳ ತೀರ್ಮಾನವೇ ಅಂತಿಮವಾಗಿರುತ್ತದೆ ಮತ್ತು ಹರಾಜಿನಲ್ಲಿ 
ಭಾಗವಹಿಸುವ ಬಿಡ್‌ದಾರರು ಅವರ ತೀರ್ಮಾನಕ್ಕೆ ಬದ್ಧರಾಗಿರುತ್ತಾರೆ. 

9. ವಸ್ತುಗಳ ಅಂದಾಜು ಮೌಲ್ಯಕ್ಕಿಂತ ಕಡಿಮೆ ಬರುವ ಮೌಲ್ಯವನ್ನು ಅಂಗೀಕರಿಸುವ ಅಥವಾ ತಿರಸ್ಕರಿಸುವ ಅಧಿಕಾರವನ್ನು 
ಹರಾಜು ನಡೆಸುವ ಅಧಿಕಾರಿ ಹೊಂದಿರುತ್ತಾರೆ. 





























ವಸ್ತುವಿವರ 

ಕ್ರ.ಸ ಸರಕುಗಳ ವಿವರ ಸಂಖ್ಯೆ ವಸುವಿನ ಸಿತಿ 

2 [ay 

1 2 3 4 
ಒಂದನೆ ಗುಂಪು 
1. ಅಂಬಾಸಿಡರ್‌ ಕಾರು, ಅರ್ಮೆಡಾ ಜೀಪು ಮತ್ತು ಟಾಟಾ 16 ಹಳೆಯದಾಗಿದ್ದು ಚೆನ್ನಾಗಿರುವುದಿಲ್ಲ 
ಸುಮೋ ಟೈರುಗಳು. 

2. ಟ್ಯೂಬುಗಳು 12 ಹಳೆಯದಾಗಿದ್ದು ಚೆನ್ನಾಗಿರುವುದಿಲ್ಲ 



























































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ೨೯ 
1 2 3 4 
ಎರಡನೆ ಗುಂಪು 
3. ಉದ್ದನೆಯ ಕುರ್ಚಿ ಉದ್ದ 6 ಅಡಿ ಅಗಲ 1 ಅಡಿ 3 ಹಳೆಯದಾಗಿದ್ದು ಚೆನ್ನಾಗಿರುವುದಿಲ್ಲ 
4. ಸ್‌ ಟೈಪ್‌ ಚೇರುಗಳು 1 ಹಳೆಯದಾಗಿದ್ದು ಚೆನ್ನಾಗಿರುವುದಿಲ್ಲ. 
py ಅಲೆರಾ 6 ಅಡಿ 1 ಹಳೆಯದಾಗಿದ್ದು ಚೆನ್ನಾಗಿರುವುದಿಲ್ಲ. 
6. ಬೋರ್ಡ್‌ಗಳು 2 ಹಳೆಯದಾಗಿದ್ದು ಚೆನ್ನಾಗಿರುವುದಿಲ್ಲ. 
7. ರಿವಾಲ್ವಿಂಗ್‌ ಚೇರುಗಳು 5 ಹಳೆಯದಾಗಿದ್ದು ಚೆನ್ನಾಗಿರುವುದಿಲ್ಲ. 
8. ವುಡನ್‌ ಚೇರುಗಳು 7 ಹಳೆಯದಾಗಿದ್ದು ಚೆನ್ನಾಗಿರುವುದಿಲ್ಲ. 
9. ವುಡನ್‌ ಟೇಬಲ್‌ ಉದ್ದ 3 ಅಡಿ ಅಗಲ 2 ಅಡಿ 1 ಹಳೆಯದಾಗಿದ್ದು ಚೆನ್ನಾಗಿರುವುದಿಲ್ಲ. 
10. ಡೂಪ್ತಿಕೇಟಿಂಗ್‌ ಮೆಷಿನ್‌ 1 ಹಳೆಯದಾಗಿದ್ದು ಚೆನ್ನಾಗಿರುವುದಿಲ್ಲ. 
11. ವುಡನ್‌ ಸ್ಕ್ರಿನ್‌ ಉದ್ದ 6 ಅಡಿ ಅಗಲ 3 ಅಡಿ 1 ಹಳೆಯದಾಗಿದ್ದು ಚೆನ್ನಾಗಿರುವುದಿಲ್ಲ. 
12. ಟ್ರೇಗಳು 7 ಹಳೆಯದಾಗಿದ್ದು ಚೆನ್ನಾಗಿರುವುದಿಲ್ಲ. 








ಪಿ.ಆರ್‌.837 


ಕಾರ್ಯನಿರ್ವಾಹಕ ಇಂಜಿನಿಯರ್‌ರವರ ಕಾರ್ಯಾಲಯ, ಲೋಕೋಪಯೋಗಿ 
ಟೆಂಡರ್‌ ಪ್ರಕಟಣೆ ಸಂಖ್ಯೆ:ಟೆಂಡರ್‌:9:2003-04:3079, ದಿನಾಂಕ: 


ಪಿಡಬ್ಲ್ಯೂಜಿ-656 ಮತ್ತು ಪಿಡಬ್ಲ್ಯೂಜಿ-66ರಲ್ಲಿಯ ನಿಬಂಧನೆಗೆ ಒಳಪಟ್ಟು ಕರೆದಿರುತ್ತಾರೆ. 


ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ 
ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ. 


ಲೋಕೋಪಯೋಗಿ ಇಲಾಖೆ 


(ದ್ವಿಲಖೋಟೆ ಪದ್ಧತಿ) 
ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಪರವಾಗಿ ಈ ಕೆಳಗೆ ನಮೂದಿಸಿದ ಕಾಮಗಾರಿಗಳನ್ನು ಕೈಗೊಳ್ಳಲು ನಿಗದಿತ ನಮೂನೆಯಲ್ಲಿ 
ಸೀಲು ಮಾಡಿದ ಎರಡು ಲಖೋಟೆಗಳಲ್ಲಿ ಐಟಂ 
ಲೋಕೋಪಯೋಗಿ ಇಲಾಖೆಯಲ್ಲಿ ನೋಂದಾಯಿತ ಒಂದನೇ ದರ್ಜೆಯ ಗುತ್ತಿಗೆದಾರರಿಂದ ಮಾತ್ರ ಈ 'ಕಿಳಗೆ ಸಹಿ ಮಾಡಿದವರು 


10ನೇ ಡಿಸೆಂಬರ್‌, 2003 


ದರದ ಪ್ರತ್ಯೇಕ ಮೊಹರಾದ ಟೆಂಡರುಗಳನ್ನು ಕರ್ನಾಟಕ 


ಇಲಾಖೆ, ಕಾರವಾರ ವಿಭಾಗ, ಕಾರವಾರ 


ಸರ್ಕಾರದ 


ಭರ್ತಿ ಮಾಡಿದ ಟೆಂಡರುಗಳನ್ನು 


ಕಾರ್ಯನಿರ್ವಾಹಕ ಇಂಜನೀಯರರು, ಲೋ.ಇ. ಕಾರವಾರ ವಿಭಾಗ, ಕಾರವಾರರವರ ಹಾಗೂ ಅಧೀಕ್ಷಕ ಇಂಜಿನೀಯರ್‌ ಲೋ.ಇ. 
ಧಾರವಾಡ ವೃತ್ತ, ಧಾರವಾಡರವರ ಕಛೇರಿಗಳಲ್ಲಿ ದಿನಾಂಕ:20.01.2004ರ ಸಾಯಂಕಾಲ 4.00 ಘಂಟೆಯವರೆಗೆ ಸ್ವೀಕರಿಸಲಾಗುವುದು 
ಹಾಗೂ ಸ್ವೀಕೃತವಾದ ಟೆಂಡರುಗಳ ಟೆಕ್ತಿಕಲ್‌ ಬಿಡ್‌ಗಳನ್ನು ಸಾಧ್ಯವಾದರೆ ದಿನಾಂಕ:21.01.2004ರಂದು ತೆರೆಯಲಾಗುವುದು. 












































ಕ್ರ. ಕೆಲಸದ ಹೆಸರು ಟೆಂಡರಿಗಿಟ್ಟ | ಮುಂಗಡ ಕಾಮಗಾರಿ ಖಾಲಿ ಟೆಂಡರು ಟೆಂಡರು ಭರ್ತಿ 
ಸಂ. ಮೊತ್ತ ಠೇವಣಿ ಮುಗಿಸಲು ಟೆಂಡರು ಫಾರಂಗಾಗಿ ಫಾರಂ ಮಾಡಿದ 
(ರೂ. (ರೂ. ಕಾಲಾವಧಿ ಫಾರಂ ಬೆಲೆ ಅರ್ಜಿ ನೀಡುವ ಟೆಂಡರು 
ಲಕ್ಷಗಳಲ್ಲಿ ಗಳಲ್ಲಿ) ರೂ. ಗಳಲ್ಲಿ ಸಲ್ಲಿಸಲು ದಿನಾಂಕ ಸಲ್ಲಿಸುವ 
(ತೆರಿಗೆ ಕೊನೆಯ ಕೊನೆಯ 
ಸಹಿತ) ದಿನಾಂಕ ದಿನಾಂಕ 
5.30 (4.00 
ಘಂಟೆಯ ಘಂಟೆಯ 
ವರೆಗೆ ವರೆಗೆ 
ಮಾತು) 
1 2 3 4 5 6 7 8 9 
ಸೇತುವೆ ಕೆಲಸ 
1. ನಬಾರ್ಡ್‌ 138.00 138000 15 5825/- 12.01.04 16.01.04 |20.01.04 
ಆರ್‌.ಐ.ಡಿ.ಎಫ್‌-9 ತಿಂಗಳುಗಳು ರಿಂದ 
ಯೋಜನೆಯಡಿ ಉತ್ತರ (ಹದಿನೈದು 13.01.04 
ಕನ್ನಡ ಜಿಲ್ಲೆಯ ತಿಂಗಳುಗಳು) 
ಹೊನ್ನಾವರ ತಾಲ್ಲೂಕಿನ ಮಳೆಗಾಲ 
ಮಾವಿನಕುರ್ವಾ ಸಹಿತ 
ಹೊಸಾಡ ರಸ್ತೆಗೆ 
ಅಡ್ಡಲಾಗಿ ಸೇತುವೆ 
ನಿರ್ಮಾಣ. 
ರಸ್ತೆ ಕೆಲಸ 
2. ನಬಾರ್ಡ್‌ 105.50 106000 12 ತಿಂಗಳು 5825/- 12.01.04 16.01.04 | 20.01.04 
ಆರ್‌.ಐ.ಡಿ.ಎಫ್‌-9 ಗಳು (ಹನ್ನೆರಡು ರಿಂದ 
ಯೋಜನೆಯಡಿ ಉತ್ತರ ತಿಂಗಳುಗಳು) 13.01.04 
ಕನ್ನಡ ಜಿಲ್ಲೆಯ ಮಳೆಗಾಲ 
ಮುಂಡಗೋಡ ಸಹಿತ 
ತಾಲ್ಲೂಕಿನ ಬಾಚಣಕಿ 
ನ್ಯಾಸರಗಿ ಸನವಳ್ಳಿ, 
ಚಿಗಳ್ಳಿ, ಕಾತೂರು ರಸ್ತೆ 
ಸುಧಾರಣೆ 











೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ಭಾಗ - ೫ 





ಪ್ರಕಟಣೆಯಲ್ಲಿ ಹೇಳಲಾದ ದಿನಾಂಕಗಳಲ್ಲಿ ಯಾವುದೇ ದಿನವು ರಜಾ ದಿನವೆಂದು ಘೋಷಿಸಿದಲ್ಲಿ ಮುಂದಿನ ಕಛೇರಿಯ ಕೆಲಸದ 


ದಿನವನ್ನು ಪರಿಗಣಿಸುವುದು. ಯಾವುದೇ ಗುತ್ತಿಗೆದಾರರ ಅರ್ಜಿಯನ್ನು ಕಾರಣ ನೀಡದೇ ತಿರಸ್ಕರಿಸುವ ಹಕ್ಕು ಕಾರ್ಯನಿರ್ವಾಹಕ 
ಇಂಜನೀಯರರು, ಲೋ.ಇ. ಕಾರವಾರ ವಿಭಾಗ, ಕಾರವಾರ ಇವರಿಗೆ ಇರುತ್ತದೆ. 
ಲಖೋಟೆ (1) (ಅರ್ಹತೆಯನ್ನು ನಿರ್ಧರಿಸುವ ಭಾಗ) 


1. 
2. 


ಈ ಲಖೋಟೆಯಲ್ಲಿ ಕೆಳಗಿನ ವಿವರಗಳನ್ನು ಮತ್ತು ಪ್ರಮಾಣ ಪತ್ರಗಳನ್ನು ಮಾತ್ರ ಸೇರಿಸಿ ಸೀಲ್‌ ಮಾಡಿ ಸಲ್ಲಿಸತಕ್ಕಃ 
ದೃಢೀಕೃತ ಕರ್ನಾಟಕ ಸರ್ಕಾರದ ಒಂದನೇ ದರ್ಜೆಯ ಗುತ್ತಿಗೆದಾರರ ನೋಂದಣಿ ಪತ್ರ. 
ಮೇಲಿನ ಕೆಲಸಗಳ ಟೆಂಡರು ಮೊತ್ತದ ಶೇಕಡಾ 30ರ ಮೊತ್ತಕ್ಕೆ ಕಡಿಮೆ ಇರದಂತೆ ಇದೇ ಮಾದರಿಯ ಸೇತುವೆಯ 
ಕಾಮಗಾರಿಗಳನ್ನು (ಸೇತುವೆಗಾಗಿ ಅರ್ಜಿ ಸಲ್ಲಿಸುವುದಾದರೆ) ಹಾಗೂ ಇದೇ ಮಾದರಿಯ ರಸ್ತೆ ಕಾಮಗಾರಿಗಳನ್ನು (ಅಂದರೆ 
ಖಡೀಕರಣ, ಮಿಕ್ಸ್‌ ಸೀಲ್‌ ಮಾದರಿಯ ಡಾಂಬರೀಕರಣ) (ರಸ್ತೆ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸುವುದಾದರೆ) ಕಳೆದ 5 ಆರ್ಥಿಕ 
ವರ್ಷಗಳಲ್ಲಿನ ಯಾವುದಾದರೂ ಒಂದು ಆರ್ಥಿಕ ವರ್ಷದ ಅವಧಿಯಲ್ಲಿ ಯಶಸ್ವಿಯಾಗಿ ಮಾಡಿ ಮುಗಿಸಿದ ಬಗ್ಗೆ ಸಂಬಂಧಿಸಿದ 
ಕಾರ್ಯನಿರ್ವಾಹಕ ಇಂಜನೀಯರರಿಂದ ಅಥವಾ ತತ್ಸಮ ಅಧಿಕಾರಿಯವರಿಂದ ಪಡೆದ ಪ್ರಮಾಣ ಪತ್ರ ಅಥವಾ ಗುತ್ತಿಗೆದಾರರು 
ಶೇಕಡಾ 30 ರಷ್ಟು ಪ್ರಮಾಣದ ಮೇಲೆ ನಮೂದಿಸಿರುವ ಇದೇ ಮಾದರಿಯ ಕಾಮಗಾರಿ ನಿರ್ವಹಿಸುತ್ತಿರುವ ಕೆಲಸದ ಬಿಲ್ಲನ್ನು 
ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಪಡೆದಿರಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಅನುಭವದ ಪ್ರಮಾಣ ಪತ್ರದ ಮೇಲಿನ ಅಂಶ ಹಾಗೂ 
ಕಾಮಗಾರಿಯಲ್ಲಿ ನಿರ್ವಹಿಸಿದ ಕೆಲಸದ ವಿವರ ಇರತಕ್ಕದ್ದು ಇಲ್ಲವಾದಲ್ಲಿ ಟೆಂಡರುಗಳು (ಟೆಕ್ನಿಕಲ್‌ ಬಿಡ್‌) ಅನರ್ಹಗೊಳ್ಳುತ್ತದೆ. 
ಗುತ್ತಿಗೆದಾರರು ತಮಲ್ಲಿ ಹೊಂದಿರುವ ಅಥವಾ ಲಭ್ಯವಿರುವ ಯಂತ್ರೋಪಕರಣಗಳ ವಿವರಗಳನ್ನು ನೀಡಬೇಕು. ಗುತ್ತಿಗೆದಾರರು 
ಸೇತುವೆ ಕಾಮಗಾರಿಗೆ ಅವಶ್ಯಕವಿರುವ ಸೆಂಟ್ರಿಂಗ್‌ ಸಾಮಾನುಗಳನ್ನು, ಕಾಂಕ್ರೀಟ್‌ ಮಿಕ್ಸರ್‌, ವೈಬ್ರೇಟರ್‌, ನೀರೆತ್ತುವ ಪಂಪುಗಳ 
ವಿವರಗಳನ್ನು ಹಾಗೂ ಅವುಗಳ ದಾಖಲಾತಿಗಳನ್ನು ತಪ್ಪದೇ ಸಲ್ಲಿಸಬೇಕು ಹಾಗೆಯೇ ರಸ್ತೆ ಕಾಮಗಾರಿಗೆ ಅವಶ್ಯವಿರುವ ರೋಡ್‌ 
ರೋಲರ್‌, ಹಾಟ್‌ ಮಿಕ್ಸ್‌ ಪ್ಲ್ಯಾಂಟ್‌, ಮೆಕ್ಕಾನಿಕಲ್‌ ಪೇವರ್‌, ನೀರೆತ್ತುವ ಪಂಪುಗಳು, ಕಾಂಕ್ರೀಟ್‌ ಮಿಕ್ಸರ್‌ಗಳ ವಿವರಗಳನ್ನು 
ಹಾಗೂ ಅವುಗಳ ದಾಖಲಾತಿಗಳನ್ನು ತಪ್ಪದೇ ಸಲ್ಲಿಸಬೇಕು. ದಾಖಲೆಗಳಿಲ್ಲದ ವಿವರಗಳನ್ನು ಪರಿಶೀಲಿಸಲಾಗುವುದಿಲ್ಲ. 
ಗುತ್ತಿಗೆದಾರರು ಈಗಾಗಲೇ ವಹಿಸಿಕೊಂಡು ಮಾಡಿ ಮುಗಿಸಿದ ಅಥವಾ ಈಗ ಕೈಯಲ್ಲಿರುವ ಕಾಮಗಾರಿಗಳು ಮತ್ತು ಅವುಗಳ 
ಟೆಂಡರು ಮೊತ್ತದ ದೃಢೀಕೃತ ಪಟ್ಟಿ. 
ಈ ಮೇಲಿನ ಆಯಾ ಕೆಲಸಗಳಿಗೆ ನಮೂದಿಸಿದ ಅವಶ್ಯವುಳ್ಳ ಇ.ಎಮ್‌.ಡಿ.ಯನ್ನು ಕಾರ್ಯನಿರ್ವಾಹಕ ಇಂಜನೀಯರರು, 
ಲೋ.ಇ. ಕಾರವಾರ ವಿಭಾಗ, ಕಾರವಾರ ಇವರ ಹೆಸರಿನಲ್ಲಿ ಪ್ಲೆಡ್ಹ್‌ ಮಾಡಲಾದ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಥವಾ 
ಸರಕಾರಿ ಖಜಾನೆಯ ಅಥವಾ ಉಪ-ಖಜಾನೆಯ ಚಲನ್‌/ ರಿಜರ್ವ್‌ ಬ್ಯಾಂಕಿನಿಂದ ಮಾನ್ಯತೆ ಪಡೆದ ಶೆಡ್ಯೂಲ್‌ ಬ್ಯಾಂಕಿನ 
ಇಲ್ಲವೇ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಕೊಡ ಮಾಡಿದ ನಿಗದಿತ ನಮೂನೆಯಲ್ಲಿನ ಬ್ಯಾಂಕ್‌ ಗ್ಯಾರಂಟಿ: ಕಾಲ್‌ ಡಿಪೋಜಿಟ್‌ ರಶೀದಿ 
ಅಥವಾ ಡಿಮಾಂಡ್‌ ಡ್ರಾಫ್ಟ್‌ ರೂಪದಲ್ಲಿ ಮಾತ್ರ ಸಲ್ಲಿಸತಕ್ಕದ್ದು. ಇದನ್ನು ಬಿಟ್ಟು ಬಾಕಿ ಯಾವುದೇ ರೀತಿಯ ಇ.ಎಂ.ಡಿ. 
ಸಲ್ಲಿಸಿದ ಟೆಂಡರನ್ನು ತಿರಸ್ಕರಿಸಲಾಗುವುದು ಒಂದು ವೇಳೆ ಗುತ್ತಿಗೆದಾರರು ಸ್ಥಳೀಯ ಶೆಡ್ಯೂಲ್‌ ಬ್ಯಾಂಕ್‌ನಿಂದ ಇ.ಎಂ.ಡಿ. 
ಪಡೆದರೆ ಸದರಿ ಬ್ಯಾಂಕ್‌ಗಳು ಶೆಡ್ಕೂಲ್‌/ ರಾಷ್ಟ್ರೀಕೃತ ಬ್ಯಾಂಕ್‌ ಎಂದು ದೃಢೀಕರಣ ಪತ್ರವನ್ನು ಸಂಬಂಧಿಸಿದ ಬ್ಯಾಂಕಿನಿಂದ 
ಪಡೆದು ತಪ್ಪದೇ ಇ.ಎಂ.ಡಿ. ಸಂಗಡ ಲಗತ್ತಿಸಬೇಕು. (ಕಾರ್ಯನಿರ್ವಾಹಕ ಇಂಜನೀಯರರು, ಲೋ.ಇ. ಕಾರವಾರ ವಿಭಾಗ, 
ಕಾರವಾರ ಇವರ ಹೆಸರಿನಲ್ಲಿ ಪ್ಲೆಡ್ಜ್‌ ಮಾಡಿರಬೇಕು.) 

ಲಖೋಟೆ (2) (ಹಣಕಾಸಿನ ಸವಾಲು) (ಫೈನಾನ್ಸಿಯಲ್‌ ಬಿಡ್‌) 

ಈ ಲಖೋಟೆಯಲ್ಲಿ ಲೋ.ಇ. ಕಾರವಾರ ವಿಭಾಗ, ಕಾರವಾರ ಕಛೇರಿಯಿಂದ ಕೊಡಲಾದ ಟೆಂಡರು ಪುಸ್ತಕಗಳಲ್ಲಿ 


ಸ್ಹ” 


ಗುತ್ತಿಗೆದಾರರು ತಮ್ಮ ದರಗಳನ್ನು ನಮೂದಿಸಿ ಯಾವುದೇ ಬದಲಾವಣೆ ಮಾಡದೇ ದ್ವಿಪ್ರತಿಗಳಲ್ಲಿ ಟೆಂಡರು ಪುಸ್ತಕಗಳನ್ನು ಮಾತ್ರ ಸೀಲ್‌ 
ಮಾಡಿ ಸಲ್ಲಿಸತಕ್ಕದ್ದು. 


ಲಖೋಟೆ (1) ಮತ್ತು ಲಖೋಟೆ (2) ಎಂದು ನಿಚ್ಚಳವಾಗಿ ಲಖೋಟೆಯ ಮೇಲೆ ಕೆಲಸದ ಹೆಸರಿನೊಂದಿಗೆ ಬರೆಯತಕ್ಕದ್ದು. 
ಮೊದಲು ಲಖೋಟೆ (1)ನ್ನು ನಿರ್ಧಾರಿತ ದಿನದಂದು ತೆರೆದು ಗುತ್ತಿಗೆದಾರರ ಅರ್ಹತೆಯನ್ನು ನಿರ್ಧರಿಸಲಾಗುವುದು. 


ಅರ್ಹತೆಯುಳ್ಳ ಗುತ್ತಿಗೆದಾರರ ಲಖೋಟೆ (2ನ್ನು ಮಾತ್ರ ಸಂಬಂಧಿಸಿದ ಗುತ್ತಿಗೆದಾರರಿಗೆ ತಿಳಿಸಿ ತೆರೆಯಲಾಗುವುದು. 


1. 


ನಿಬಂಧನೆಗಳು 


ಮೇಲಿನ ಕೆಲಸಗಳಿಗೆ ಅರ್ಜಿ ಸಲ್ಲಿಸುವ ವೇಳೆಯಲ್ಲಿ ಗುತ್ತಿಗೆದಾರರು ಮೇಲಿನ ಕೆಲಸಗಳ ಟೆಂಡರ್‌ಗಿಟ್ಟ ಮೊತ್ತದ ಶೇಕಡಾ 30ರ 
ಮೊತ್ತಕ್ಕೆ ಕಡಿಮೆ ಇರದಂತೆ ಇದೇ ಮಾದರಿಯ ಸೇತುವೆ ಹಾಗೂ ರಸ್ತೆ (ಅಂದರೆ ಖಡೀಕರಣ, ಮಿಕ್ಸ್‌ ಸೀಲ್‌ ಮಾದರಿಯ 
ಡಾಂಬರೀಕರಣ) ಕಾಮಗಾರಿಗಳನ್ನು ನಿರ್ವಹಿಸಿದ ಕೆಲಸವನ್ನು ಸಮರ್ಪಕವಾಗಿ ಕಳೆದ ಐದು ಆರ್ಥಿಕ ವರ್ಷದ ಬ್ಲಾಕ್‌ ಅವಧಿಯ 
ಒಂದು ವರ್ಷದ ಅವಧಿಯಲ್ಲಿ ಯಶಸ್ವಿಯಾಗಿ ಮಾಡಿ ಮುಗಿಸಿದ ಬಗ್ಗೆ ಸಂಬಂಧಿಸಿದ ಕಾರ್ಯನಿರ್ವಾಹಕ ಇಂಜಿನೀಯರವರಿಂದ 
ಅಥವಾ ತತ್ಸಮ ಅಧಿಕಾರಿಯವರಿಂದ ಪಡೆದ ಪ್ರಮಾಣ ಪತ್ರ. ಒಂದು ವೇಳೆ ಪ್ರಮಾಣ ಪತ್ರದ ನಕಲು ಪ್ರತಿ ಲಗತ್ತಿಸಿದರೆ ಎಲ್ಲಾ 
ದಾಖಲಾತಿಗಳನ್ನು ಗೆಜೆಟೆಡ್‌ ಅಧಿಕಾರಿಗಳಿಂದ ಅಥವಾ ನೋಟರಿ ಪಬ್ಬಿಕರಿಂದ ದೃಢೀಕರಿಸಲ್ಪಟ್ಟಿರಬೇಕು ಇಲ್ಲವಾದಲ್ಲಿ ಯಾವುದೇ 
ಕಾರಣದಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಲ 

ತಾಂತ್ರಿಕ ಬಿಡ್‌ನಲ್ಲಿ ಲಗತ್ತಿಸಿರುವ ದಾಖಲೆಗಳನ್ನು ನೋಟರಿಯವರಿಂದ ದೃಢೀಕರಿಸಿರಬೇಕು. ಮೂಲ ದಾಖಲೆಗಳನ್ನು ತಾಂತ್ರಿಕ 
ಬಿಡ್ಡನ್ನು ತೆರೆಯುವ ದಿನಾಂಕದಂದು ತಪ್ಪದೇ ಪರೀಶೀಲನೆಗಾಗಿ ಹಾಜರುಪಡಿಸಬೇಕು. ದೃಢೀಕರಿಸಲಾಗದ ಪ್ರಮಾಣ ಪತ್ರಗಳನ್ನು 
ಪರಿಶೀಲಿಸಲಾಗುವುದಿಲ್ಲ. 


ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ಕಾರ್ಯನಿರ್ವಾಹಕ ಇಂಜನೀಯರರು, ಲೋ.ಇ. ಕಾರವಾರ ವಿಭಾಗ, ಕಾರವಾರ ಇವರ 


ಕಛೇರಿಯನ್ನು ಕೆಲಸದ ದಿನಗಳಲ್ಲಿ ಸಂಪರ್ಕಿಸಿ ವಿವರಗಳನ್ನು ಪಡೆಯಬಹುದು. 


ಎ.ಎನ್‌. ಜಾನ್ವೇಕರ 
ಕಾರ್ಯನಿರ್ವಾಹಕ ಇಂಜಿನೀಯರರು, 


ಪಿ.ಆರ್‌.838 ಲೋಕೋಪಯೋಗಿ ಇಲಾಖೆ ಕಾರವಾರ ವಿಭಾಗ, ಕಾರವಾರ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ೩೧ 





ಕರ್ನಾಟಕ ಅರಣ್ಯ ಇಲಾಖೆ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, ಬೆಂಗಳೂರು ನಗರ ವಿಭಾಗ, ಬೆಂಗಳೂರು 
ಸಂಕ್ಷಿಪ್ತ ಟೆಂಡರ್‌ ಪ್ರಕಟಣೆಯ ತಿದುಪಡಿ 
ಸಂಖ್ಯೆ: ಎಂ2:ಬಿಜಿಟಿ:ಜೆಬಿಐಸಿ: ಕಟ್ಟಡ: ತರ್‌: 16/03- ೫ ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್‌ 2003 
ವಿಷಯ": 2003-04ನೇ ಸಾಲಿನಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ವಸತಿಗೃಹ ನಿರ್ಮಾಣ ಮಾಡುವ ಬಗ್ಗೆ. 
ಉಲ್ಲೇಖ : ಈ ಕಛೇರಿಯ ಸಂಕ್ಷಿಪ್ತ ಟೆಂಡರ್‌ ಪ್ರಕಟಣೆಯ ದಿನಾಂಕ: 16.12.03 
ದಿನಾಂಕ: 02.01.2004 ಮತ್ತು 05.01.2004 ರಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ವಸತಿಗೃಹಗಳನ್ನು ಮಲ್ಲೇಶ್ವರಂ, 
18ನೇ ಅಡ್ಡರಸ್ತೆಯಲ್ಲಿ ಬೆಂಗಳೂರು ವಲಯ ಕಛೇರಿ ಹಿಂಭಾಗದ ಸಂಕೀರ್ಣದಲ್ಲಿ ವಸತಿಗೃಹಗಳನ್ನು ನಿರ್ಮಾಣ ಮಾಡಲು ಟೆಂಡರ್‌ 
ಕರೆಯಲಾಗಿತ್ತು. ಕಾರಣಾಂತರಗಳಿಂದ ಸದರಿ ಟೆಂಡರ್‌ನ್ನು ದಿನಾಂಕ: 08.01.2004 ರಂದು ಸಂಜೆ 4.00 ಗಂಟೆಯವರೆಗೆ 
ಸ್ವೀಕರಿಸಲಾಗುವುದು. ಟೆಂಡರ್‌ ಫಾರಂನ್ನು ಈ ಕಛೇರಿ ಕೆಲಸದ ವೇಳೆಯಲ್ಲಿ ದಿನಾಂಕ: 07.01.2004 ರಂದು ಟೆಂಡರ್‌ ಫಾರಂಗಳನ್ನು 
ಪಡೆಯಬಹುದಾಗಿದೆ. ಒಂದು ವೇಳೆ ದಿನಾಂಕ: 08.01.2004ರಂದು ಯಾವ ಅರಣ್ಯ ಗುತ್ತಿಗೆದಾರರು ಹಾಜರಾಗದಿದ್ದಲ್ಲಿ ದಿನಾಂಕ: 
12.01.2004 ರಂದು ಮರು ಟೆಂಡರ್‌ ಪ್ರಕಟಣೆಯೆಂದು ತಿಳಿದು ಕಛೇರಿ ವೇಳೆಯಲ್ಲಿ ದಿನಾಂಕ: 11.01.2004ರಂದು ಟೆಂಡರ್‌ 
ಫಾರಂಗಳನ್ನು ಪಡೆಯಬಹುದಾಗಿದೆ. ಕೆಲಸದ ವಿವರ ಈ ಕೆಳಗಿನ ಷೆಡ್ಯೂಲ್‌ನಂತಿರುತ್ತದೆ. ಷೆಡ್ಯೂಲ್‌ನಲ್ಲಿರುವ ಅಂದಾಜು ವೆಚ್ಚವು 
ಲೋಕೋಪಯೋಗಿ ಇಲಾಖೆಯ 2003-04ನೇ ಬೆಂಗಳೂರು ವೃತ್ತದ (ಷೆಡ್ಕೂಲ್‌ ದರ) ಮಂಜೂರಾದ ದರದಲ್ಲಿರುತ್ತದೆ. ಕಟ್ಟಡಗಳ 
ಅಂದಾಜು ವೆಚ್ಚವನ್ನು 2003-04ನೇ ಸಾಲಿನ ಲೋಕೋಪಯೋಗಿ ಇಲಾಖೆಯ ಷೆಡ್ಯೂಲ್‌ ದರದಲ್ಲಿ ಮಂಜೂರಾತಿ ಮಾಡಿಸಿಕೊಳ್ಳಲಾಗಿದೆ. 
ಅದರ ಪ್ರಕಾರ ಇ.ಎಂ.ಡಿ.ಯನ್ನು ಸಲ್ಲಿಸಬೇಕಾಗುತ್ತದೆ. ಬಿಡ್ಡುದಾರರು 2003-04ನೇ ಸಾಲಿನ ಲೋಕೋಪಯೋಗಿ ಇಲಾಖೆಯ 
ಮಂಜೂರಾದ ದರದ ಮೇಲೆ ಶೇಕಡ ಹೆಚ್ಚು ಅಥವಾ ಕಡಿಮೆ ಟೆಂಡರ್‌ನ್ನು ಸಲ್ಲಿಸಬೇಕು. 
ಷೆಡ್ಕೂಲ್‌ 





ಅಂದಾಜು ವೆಚ್ಚ 
(ರೂ -ಲಕ್ಷಗಳಲ್ಲಿ 


ಕ್ರಮ ಛ ಕೆಲಸದ ವಿವರ 


ದ 
ಸಂಖ್ಯೆ 


ಇ.ಎಂ.ಡಿ. 
(ಇಡಿಗಂಟು) 


೨೭೬ 





1. ಮಲ್ಲೇಶ್ವರಂ 18ನೇ ಅಡ್ಡರಸ್ತೆಯಲ್ಲಿರುವ 
ಬೆಂಗಳೂರು ವಲಯ ಕಛೇರಿ ಹಿಂಭಾಗದ 
ಸಂಕೀರ್ಣದಲ್ಲಿ ಸಹಾಯಕ ಅರಣ್ಯ 
ಸಂರಕ್ಷಣಾಧಿಕಾರಿಗಳ ವಸತಿಗೃಹ ನಿರ್ಮಾಣ 
ಮಾಡುವ ಬಗ್ಗೆ. 


ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, 
ಬೆಂಗಳೂರು ನಗರ ಉತ್ತರ ಉಪ 
ವಿಭಾಗ ಇವರ ವಸತಿಗೃಹ 


8.20 ಲಕ್ಷ 20,500/- 





2 ಕೆ.ಆರ್‌.ಪುರಂ ವಲಯ 

ಅರಣ್ಯಾಧಿಕಾರಿಗಳ ಕಛೇರಿ ಸಂಕೀರ್ಣದಲ್ಲಿ 
ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ 
ವಸತಿಗೃಹ ನಿರ್ಮಾಣ ಮಾಡುವ ಬಗ್ಗೆ. 


ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, 
ಬೆಂಗಳೂರು ನಗರ ದಕ್ಷಿಣ ಉಪ 
ವಿಭಾಗ ಇವರ ವಸತಿಗೃಹ 


8.20 ಲಕ್ಷ 20,500/- 























ಷರತ್ತುಗಳು ಯಾವುದೇ ಬದಲಾವಣೆ ಇರುವುದಿಲ್ಲ. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 5 ಬೆಂಗಳೂರು ನಗರ ವಿಭಾಗ, ಬೆಂಗಳೂರು. 
ಲೋಕೋಪಯೋಗಿ ಇಲಾಖೆ 
ಕಾರ್ಯನಿರ್ವಾಹಕ ಇಂಜಿನಿಯರರ ಕಛೇರಿ, ಲೋಕೋಪಯೋಗಿ ಇಲಾಖೆ ವಿಭಾಗ, ಬಾಗಲಕೋಟ 
ದ್ವಿ ಲಕೋಟೆ ಪದ್ದತಿಯಲ್ಲಿ ಐಟಂವಾರು ಟೆಂಡರ್‌ ಅಧಿಸೂಚನೆ 
ಕ್ರ.ಸಂ. ಲೋಣ; ಬೌವಿ: :ಕಿಇಂ:ಅಧಿಸೊಚನೆ: 2003-04:2638 ದಿನಾಂಕ: 15ನೇ ಡಿಸೆಂಬರ್‌ 2003 
ಕರ್ನಾಟಕ ರಾಜ್ಯಪಾಲರ ಪರವಾಗಿ ಈ ಕೆಳಗೆ ಸಹಿ ಮಾಡಿದ ಅಧಿಕಾರಿಯವರಿಂದ, ಲೋಕೋಪಯೋಗಿ ಇಲಾಖೆಯಲ್ಲಿ 
ನೊಂದಣಿ ಮಾಡಿಸಿದ ಒಂದನೇಯ ದರ್ಜೆ ಗುತ್ತಿಗೆದಾರರಿಂದ ಕಳಗೆ ನಮೂದಿಸಿದ ಕಾಮಗಾರಿಗೆ ಐಟಂವಾರು ಟೆಂಡರ್‌ಗಳನ್ನು 
ಪ್ರಕಟಿಸಲಾಗಿದೆ. ಈ ಕಾಮಗಾರಿಗೆ ಎರಡು ಕವರ್‌ಗಳಲ್ಲಿ ಕೆಲಸದ ಹೆಸರನ್ನು ನಮೂದಿಸಿ, ಮೊಹರು ಬಂದ್‌ ಮಾಡಿದ ಟೆಂಡರ್‌ಗಳನ್ನು 
ಅಹ್ವಾನಿಸಲಾಗಿದೆ. ಟೆಂಡರ್‌ಗಳನ್ನು ಅನುಸೂಚಿತ ಅವಧಿ ಮತ್ತು ವೇಳೆಯಲ್ಲಿ ಸ್ವೀಕರಿಸಲಾಗುವುದು. ಅವುಗಳನ್ನು ಗುತ್ತಿಗೆದಾರರ ಅಥವಾ 
ಅವರ ಪ್ರತಿನಿಧಿಗಳ ಹಾಜರಾತಿಯಲ್ಲಿ ಅಂದೇ ಅಥವಾ ಮುಂದಿನ ಯಾವುದಾದರೂ ಕೆಲಸದ ಅವಧಿಯಲ್ಲಿ ತೆರೆಯಲಾಗುವುದು. 
ಗುತ್ತಿಗೆದಾರರು ಟೆಂಡರ್‌ಗಳನ್ನು ಸಾಮಾನ್ಯ ನಿಯಮಗಳಲ್ಲಿ ಸೂಚಿಸಿದ ವಿವರಗಳನ್ನೊಳಗೊಂಡಿರುವಂತೆ “ಟೆಕ್ನಿಕಲ್‌ ಬಿಡ್‌” ನ್ನು 
ಒಂದು ಕವರಿನಲ್ಲಿ ಮತ್ತು “ಫೈನಾನ್ಸಿಯಲ್‌ ಬಿಡ್‌” ನ್ನು ಇನ್ನೊಂದು ಕವರಿನಲ್ಲಿ ಮೊಹರು ಬಂದ್‌ ಮಾಡಿದ “ಚೆಕ್ಸಿಕಲ್‌ ಬಿಡ್‌ ಮತ್ತು 
ಫೈನಾನ್ಸಿಯಲ್‌ ಬಿಡ್‌ ಕವರ್‌ಗಳನ್ನು ಮೂರನೇ ಕವರಿನಲ್ಲಿ ಹಾಕಿ ಕೆಲಸದ ಹೆಸರನ್ನು ನಮೂದಿಸಿ ಮೊಹರ ಬಂದ್‌ ಮಾಡಿ ನಿಗದಿತ 
ಅವಧಿಯಲ್ಲಿ ಸಲ್ಲಿಸಬೇಕು. 


ಟೆಂಡರಿಗಿಟ್ಟ ಕಾಮಗಾರಿ ವಿವರಣಾ ಪಟ್ಟಿ: 











ಜಿಲ್ಲೆಯ ಬಾಗಲಕೋಟ 
ತಾಲ್ಲೂಕಿನ ಹಂಡರಗಲ್ಲ 
ಮನವಳ್ಳಿ (ಜಿಮುರ) ರಸ್ತೆ 
ಕಿಮೀ. 0.00 ರಿಂದ 14.00 ರ 
ವರೆಗೆ ಸುಧಾರಣೆ ಮಾಡುವುದು 




















ಅ.ನಂ. ಕಾಮಗಾರಿ ವಿವರ ಟೆಂಡರಿಗಿಟ್ಟ ಮುಂಗಡ ಖಾಲಿ ಟೆಂಡರ್‌ ಕಾಮಗಾರಿಯನ್ನು 
ಅಂದಾಜು ಮೊತ್ತ | ಠೇವಣಿ ಹಣ ಫಾರಂ ಬೆಲೆ ಪೂರ್ತಿಗೊಳಿಸಲು 
ರೂ.ಲಕ್ಷಗಳಲ್ಲಿ ರೂ.ಗಳಲ್ಲಿ | (ಹಿಂದಿರುಗಿಸುವುದಿಲ್ಲ) | ನಿಗದಿಪಡಿಸಿದ ಅವಧಿ 
ರೂ.ಗಳಲ್ಲಿ (ಮಳೆಗಾಲ ಸಹಿತ) 
1 2 3 4 5 6 
1. ಕೇಂದ್ರ ರಸ್ತೆ ನಿಧಿ ಯೋಜನೆ 60.00 60000.00 5800-00 6 ತಿಂಗಳು 
ಅಡಿಯಲ್ಲಿ ಬಾಗಲಕೋಟ ಟ್ಯಾಕ್ಸ್‌ ಸಹಿತ 








೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ಭಾಗ - ೫ 





ಸಾಮಾನ್ಯ ನಿಯಮಗಳು: 


1. 


(ಅ) 
(ಆ) 
(ಇ) 


10. 


11. 


ಅ) 


ಬ) 
ಕ) 


ಡ) 


ಈ ಕಾಮಗಾರಿಯನ್ನು ಅವಶ್ಯಕ ಹಾಟ್‌ ಮಿಕ್ಸ್‌ ಪ್ಲ್ಯಾಂಟ್‌, ಸ್ಟೇಯರ್‌, ಪೇವರ್‌ ಮುಂತಾದ ಮಶಿನರಿಗಳನ್ನು ಉಪಯೋಗಿಸಿ 
ಸ್ಪೆಸಿಫಿಕೇಶನ್‌ ಪ್ರಕಾರ ನಿರ್ವಹಿಸಬೇಕು. 

ಈ ಕಾಮಗಾರಿ ಮೊತ್ತದ ಶೇ.30 ರಷ್ಟು ಮೊತ್ತಕ್ಕೆ ಕಡಿಮೆ ಇಲ್ಲದಂತೆ, ಇಂಥದೆ ಕಾಮಗಾರಿಯನ್ನು ಕಳೆದ ಐದು ವರ್ಷದ 
ಅವಧಿಯಲ್ಲಿ ಯಾವುದಾದರೂ ಒಂದು ಆರ್ಥಿಕ ವರ್ಷದಲ್ಲಿ ತೃಪ್ತಿಕರವಾಗಿ ಪೂರ್ತಿಗೊಳಿಸಿರಬೇಕು. (ಹಿಂದಿನ ವರ್ಷಗಳಲ್ಲಿ 
ನಿರ್ವಹಿಸಿದ ಕಾಮಗಾರಿಗಳಿಗೆ ಪ್ರತಿ ವರ್ಷ ಶೇಕಡಾ 10 ರಂತೆ ಕಂಪೌಂಡಿಂಗ್‌ ಹೆಚ್ಚುವರಿ ಪರಿಗಣಿಸಲಾಗುವುದು) ಅಲ್ಲದೆ ಪ್ರಸಕ್ತ 
ಆರ್ಥಿಕ ವರ್ಷದಲ್ಲಿ ಕಾಮಗಾರಿಯನ್ನು ಕೈಗೊಂಡಿದ್ದರೆ ಈ ಕಾಮಗಾರಿ ಮೊತ್ತದ ಶೇಕಡಾ 30 ರಷ್ಟು ಮೊತ್ತದ ಕಾಮಗಾರಿಯನ್ನು 
ನಿರ್ವಹಿಸತಕ್ಕದ್ದು. 

ಟೆಂಡರ್‌ ಜೊತೆಗೆ ಲಗತ್ತಿಸಿದ ಎಲ್ಲ ಪ್ರಮಾಣ ಪತ್ರಗಳನ್ನು ಪತ್ರಾಂಕಿತ ಅಧಿಕಾರಿ: ನೋಟರಿಯವರಿಂದ ನೋಟರಿ 
ಮುದ್ರೆಯೊಂದಿಗೆ ದೃಢೀಕರಿಸಿ ಸಲ್ಲಿಸತಕ್ಕದ್ದು. ಮೂಲ ಪ್ರಮಾಣ ಪತ್ರಗಳನ್ನು ಬೇಕೆಂದಾಗ್ಗೆ ಪರಿಶೀಲನೆಗೆ ಒದಗಿಸತಕ್ಕದ್ದು. 
ಇಡಗಂಡು ಠೇವಣಿ ಮೊತ್ತವನ್ನು ಕಾರ್ಯನಿರ್ವಾಹಕ ಇಂಜಿನಿಯರರ ಹೆಸರಿನಲ್ಲಿ ತೆಗೆಯಿಸಿದ ರಾಷ್ಟೀಕೃತ ಬ್ಯಾಂಕಿನಿಂದ 
ಕೊಡಮಾಡಿದ ಬ್ಯಾಂಕ್‌ ಗ್ಯಾರಂಟಿ: ಕಾಲ್‌ ಡಿಪಾಜಿಟ್‌: ಡಿ.ಡಿ: ಕಾರ್ಯನಿರ್ವಾಹಕ ಇಂಜಿನಿಯರರ ಹೆಸರಿನಲ್ಲಿ ಪ್ಲೆಡ್ಜ್‌ 
ಮಾಡಿದ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಈ ರೂಪದಲ್ಲಿ ಮಾತ್ರ ಸಲ್ಲಿಸತಕ್ಕದ್ದು. 

ಗುತ್ತಿಗೆದಾರರು ದ್ವಿ ಲಕೋಟೆ ಪದ್ದತಿಯಂತೆ ಟೆಂಡರನ್ನು ಎರಡು ಪ್ರತ್ಯೇಕ ಲಕೋಟೆಯಲ್ಲಿ ಸಲ್ಲಿಸತಕ್ಕದ್ದು, ಒಂದನೇ 
ಲಕೋಟೆಯಲ್ಲಿ ತಾಂತ್ರಿಕ ಅರ್ಹತೆ ನಿರ್ಧರಿಸುವ ಕೆಳಗಿನ ಮಾಹಿತಿಯನ್ನು ಪೂರೈಸತಕ್ಕದ್ದು 
ದೃಢೀಕೃತ ಕರ್ನಾಟಕ ಸರ್ಕಾರದ ಒಂದನೇ ದರ್ಜೆ ಗುತ್ತಿಗೆದಾರರ ನೋಂದಣಿ ಪತ್ರ 

ದೃಢೀಕೃತ ಗುತ್ತಿಗೆದಾರರ ಅನುಭವ ಪತ್ರ 

ಇಡಿಗಂಟು ಠೇವಣಿ ಹಣದ ಮೊತ್ತ 

ಎರಡನೇಯ ಲಕೋಟೆಯಲ್ಲಿ ಗುತ್ತಿಗೆದಾರರು ದರ ನಮೂದಿಸಿದ ಟೆಂಡರು ಪುಸ್ತಕಗಳನ್ನು (ಶೇಡ್ಕೂಲ್‌-ದ್ದಿ) ಪ್ರತಿಗಳಲ್ಲಿ 
ಪೂರೈಸತಕ್ಕದ್ದು 

ಈ ಎರಡೂ ಲಕೋಟೆಯ ಮೇಲೆ ಕಾಮಗಾರಿಯ ಹೆಸರು, ಗುತ್ತಿಗೆದಾರರ ಹೆಸರು ವಿಳಾಸ ಇತ್ಯಾದಿಗಳನ್ನು ನಮೂದಿಸತಕ್ಕದ್ದು 
ಮೊದಲನೇಯ ಲಕೋಟೆಯನ್ನು (ಟೆಕ್ಷಿಕಲ್‌ ಬಿಡ್‌) ನಿರ್ಧಾರಿತ ದಿನಾಂಕದಂದು ತೆರೆದು ಗುತ್ತಿಗೆದಾರರ ಅರ್ಹತೆಯನ್ನು 
ನಿರ್ಧರಿಸಲಾಗುವುದು, ಅದರಂತೆ ಅರ್ಹತೆ ಪಡೆದ ಗುತ್ತಿಗೆದಾರರ ಎರಡನೇಯ ಲಕೋಟೆಯನ್ನು (ಫೈನಾನ್ಸಿಯಲ್‌ ಬಿಡ್‌) 
ತೆಗೆಯುವ ಬಗ್ಗೆ ತಿಳುವಳಿಕೆ ಪತ್ರ ನೀಡಿ ತೆರೆಯಲಾಗುವುದು 

ಕೆಲಸಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಗುತ್ತಿಗೆದಾರರೆ ಪೂರೈಸಿ ನಿರ್ವಹಿಸಬೇಕು. ಇಲಾಖೆ ವತಿಯಿಂದ ಯಾವುದೇ ರೀತಿ 
ಸಾಮಗ್ರಿಗಳನ್ನು ಪೂರೈಸಲಾಗುವುದಿಲ್ಲ. ಗುತ್ತಿಗೆದಾರರು ಪೂರೈಸುವ ಸಾಮಗ್ರಿಗಳನ್ನು ಇಲಾಖೆಯು ಸೂಚಿಸಿದ ಪರೀಕ್ಷಣಾ 
ಕೇಂದ್ರದಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಪರೀಕ್ಷಿಸಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಅನುಮತಿ 
ಪಡೆದುಕೊಂಡು ಸಾಮಗ್ರಿಗಳನ್ನು ಕೆಲಸಕ್ಕೆ ಉಪಯೋಗಿಸಬೇಕಾಗುತ್ತದೆ. 

ಮೇಲೆ ನಮೂದಿಸಿದ ಕೆಲಸದ ಟೆಂಡರ್‌ಗಳಲ್ಲಿ ಭಾಗವಹಿಸಲಿಚ್ಚಿಸುವ ಗುತ್ತಿಗೆದಾರರು ನಿಗದಿತ ಟೆಂಡರ ಫಾರಂ ಬೆಲೆಯನ್ನು 
ನಗದು ರೂಪದಲ್ಲಿ ಅಥವಾ ಡಿಮ್ಕಾಂಡ್‌ ಡ್ರಾಫ್ಟನ್ನು “ಕಾರ್ಯನಿರ್ವಾಹಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ 
ವಿಭಾಗ, ಬಾಗಲಕೋಟೆ” ಇವರ ಹೆಸರಿನಲ್ಲಿ ಬಾಗಲಕೋಟದಲ್ಲಿ ಹಣ ಪಾವತಿಯಾಗುವಂತೆ ಡಿ.ಡಿ.ಯನ್ನು ಈ ಕೆಳಗೆ 
ನಮೂದಿಸಿದ ದಿನಾಂಕದಂದು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 

ಯಾವುದೇ ಅಥವಾ ಎಲ್ಲ ಟೆಂಡರ್‌ಗಳನ್ನು ಯಾವುದೇ ಕಾರಣವಿಲ್ಲದೇ ತಿರಸ್ಕರಿಸುವ ಹಕ್ಕನ್ನು ಟೆಂಡರ್‌ಗಳನ್ನು ನಿರ್ಧರಿಸುವ 
ಅಧಿಕಾರಿಗಳು ಕಾಯ್ದಿರಿಸಿಕೊಂಡಿದ್ದಾರೆ. 

ಗುತ್ತಿಗೆದಾರರು ಫೈನಾನ್ಸಿಯಲ್‌ ಬಿಡ್‌ನಲ್ಲಿ ಐಟಂವಾರು ದರಗಳನ್ನು ಅಂಕಿಯಲ್ಲಿ ಮತ್ತು ಅಕ್ಷರದಲ್ಲಿ ತಪ್ಪದೇ ನಮೂದಿಸಬೇಕು 
ಮತ್ತು ಮೊಹರು ಮಾಡಿ ಸಲ್ಲಿಸಬೇಕು. 

ಟೆಂಡರ್‌ ಅವಧಿಯ ಅನುಸೂಚಿ ಈ ಕೆಳಗಿನಂತಿದೆ. 


ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3.01.2004 ಅಥವಾ ಅದಕ್ಕಿಂತ ಮೊದಲು ಕಛೇರಿ 
ವೇಳೆಯಲ್ಲಿ ಮಾತ್ರ 

ಖುಲ್ಲಾ ಟೆಂಡರ್‌ ಫಾರಂಗಳನ್ನು ಪೂರೈಸುವ ದಿನಾಂಕ 7.1.2004 ರಂದು ಕಛೇರಿ ವೇಳೆಯಲ್ಲಿ ಮಾತ್ರ 

ಟೆಕ್ನಿಕಲ್‌ ಬಿಡ್‌ ಮತ್ತು ಫೈನಾನ್ಸಿಯಲ್‌ ಬಿಡ್‌ಗಳನ್ನು ಸಲ್ಲಿಸುವ 15.1.2004 ರಂದು ಮಧ್ಯಾಹ್ನ 4-00 ಘಂಟೆಯ ವರೆಗೆ 

ದಿನಾಂಕ ಮಾತ್ರ 

ಟೆಕ್ಸಿಕಲ್‌ ಬಿಡ್‌ನ್ನು ತೆರೆಯುವ ದಿನಾಂಕ: 15.1.2004 ರಂದು ಸಾಯಂಕಾಲ 4-30 ಕ್ಕೆ 
ತೆರೆಯಲಾಗುವುದು. 


ಪೂರ್ವ ಅರ್ಹತಾ (ಟೆಕ್ನಿಕಲ್‌ ಬಿಡ್‌) ಪಟ್ಟಿಯಲ್ಲಿ ಒಪ್ಪಿಗೆಯಾದ ಗುತ್ತಿಗೆದಾರರ ಫೈನಾನ್ಸಿಯಲ್‌ ಬಿಡ್‌ನ್ನು ಮಾತ್ರ ತೆರೆಯಲಾಗುವ 


ದಿನಾಂಕವನ್ನು ಮುಂದೆ ತಿಳಿಸಲಾಗುವುದು. 


ಟಿಪಣಿ: 
“1. ಮೇಲೆ ನಮೂದಿಸಿದ ದಿನಾಂಕಗಳು ಸಾರ್ವತ್ರಿಕ ರಜಾ ದಿವಸ ಎಂದು ಘೋಷಿಸಿದಲ್ಲಿ ಮುಂದಿನ ಕೆಲಸದ ದಿವಸವನ್ನು 
ಪರಿಗಣಿಸಲಾಗುವುದು. 
2. ಹೆಚ್ಚಿನ ಮಾಹಿತಿಯನ್ನು ಬೇಕಾದಲ್ಲಿ ಈ ಕೆಳಗೆ ಸಹಿ ಮಾಡಿದ ಅಧಿಕಾರಿಗಳ ಕಛೇರಿಯಿಂದ ಕೆಲಸದ ವೇಳೆಯಲ್ಲಿ ಸಂಪರ್ಕಿಸಿ 
ಪಡೆಯಬಹುದು. 
ಡಿ. ಎನ್‌. ಮರೋಳ 
ಪಿ.ಆರ್‌. 6 ಕಾರ್ಯನಿರ್ವಾಹಕ ಇಂಜಿನಿಯರು, 


(ಲೋಇ) ಬಾಗಲಕೋಟ ವಿಭಾಗ, ಬಾಗಲಕೋಟ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ೩೩ 





ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ 
ನಿರ್ದೇಶಕರವರ ಕಛೇರಿ, ನಂ.49, ಖನಿಜ ಭವನ, ರೇಸ್‌ಕೋರ್ಸ್‌ ರಸ್ತೆ, ಬೆಂಗಳೂರು-1 
ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ಕೈವಾಇ: ಅಭಿ:ವಾರ್ತೆ: 2003- 04 ದಿನಾಂಕ: 25ನೇ ನವೆಂಬರ್‌ 2003 

ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ನಂ:49, ಖನಿಜ ಭವನ, ರೇಸ್‌ಕೋರ್ಸ್‌ ರಸ್ತೆ, ಬೆಂಗಳೂರು-1 ಈ ಕಚೇರಿಯ, 
ಅಭಿಲೇಖಾಲಯದಲ್ಲಿನ ಹಳೆ ಕಡತಗಳನ್ನು ಮತ್ತು ಪುಸ್ತಕಗಳನ್ನು ಟೆಂಡರ್‌ ಮೂಲಕ ಮಾರಾಟ ಮಾಡಲಾಗುವುದು. ಆಸಕ್ತಿಯುಳ್ಳವರು 
ದಿನಾಂಕ: 21.02.2004ರ ಅಪರಾಹ್ನ 4.00 ಘಂಟೆಯ ಒಳಗಾಗಿ ತಮ್ಮ ಹೆಚ್ಚಿನ ಟೆಂಡರ್‌ ದರವನ್ನು ಸೀಲು ಮಾಡಿದ ಲಕೋಟೆಯಲ್ಲಿ ಈ 
ಕೆಳಗೆ ಸಹಿ ಮಾಡಿರುವ ಅಧಿಕಾರಿಗಳಿಗೆ ತಲುಪಿಸುವುದು. ಟೆಂಡರ್‌ದಾರರು ತಮ್ಮ ಟೆಂಡರ್‌ ಜೊತೆಯಲ್ಲಿ ರೂ.1000/- ಠೇವಣಿ ಹಣ 
ಪಾವತಿ ಮಾಡಿದ ರಸೀದಿಯನ್ನು ಲಗತ್ತಿಸಿರಬೇಕು. ಠೇವಣಿ ಇಲ್ಲದ ಟೆಂಡರ್‌ಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಟೆಂಡರ್‌ನ ಇತರ ನಿಬಂಧನೆಗಳನ್ನು ಕೆಲಸದ ವೇಳೆಯಲ್ಲಿ ಕಚೇರಿ ನೋಟೀಸ್‌ ಬೋರ್ಡಿನಲ್ಲಿ ನೋಡಬಹುದು. ಅಥವಾ 
ಕಚೇರಿಯಲ್ಲಿ ವಿಚಾರಿಸಬಹುದು. ದಿನಾಂಕ: 21.02.2004 ರಂದು 5.00 ಘಂಟೆಗೆ ಟೆಂಡರ್‌ಗಳನ್ನು ತೆರೆಯಲಾಗುವುದು. 

ಬಿಲ್ಪಮಂಗಳ 
ಪಿ.ಆರ್‌. 7 ಸಹಾಯಕ ನಿರ್ದೇಶಕರು (ವಾರ್ತೆವಿಬಾಗ), 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು. 
KARNATAKA STATE BOARD OF WAKFS 
"DARUL AWKAF" No.6, Cunningham Road, Bangalore-52 
CERTIFICATE OF REGISTRATION 
No:KSBW/REG/54/GBA/02-03 Date: 17th May 2003 

It is hereby certified that the Wakf described hereunder is registered and brought on to the 

Register of Wakfs in accordance with Section 36 of the Wakf Act, 1995. 





Sl. No. of Name, Class & Description Particulars of Wakf properties Name of the Muthawalli 
Kitabul of the Wakfs 
Awkaf 
394 Addl. Property of 1608 Sy.No.126 of Bahamanipura The President 
Bahamanipura Gulbarga. Gulbarga Extent SAcres-26 Idgah 
Guntas Bahamanipura Gulbarga 
BOUNDARIES 
North: Existing Government 
Road, 
South: Remaining land of 
Sy. No.126, 
East: -do- 
West: -do- 








Chief Executive Officer, 
PD-98 Karnataka State Board of Wakfs, Bangalore. 
KARNATAKA STATE BOARD OF WAKFS 
"DARUL AWKAF" No.6, Cunningham Road, Bangalore-52 
CORRIGENDUM 
No:KTW/MSC/35/BNR/2002-2003 Date: 19th May 2003 
Sub: Correction of entries in respect of Syed Shah Wali Makan, Madabal, Magadi Taluk, 
Bangalore (೧.೦ Dist). 
Preamble: 

The institution viz. Syed Shah Wali Makan, Madabal, Magadi Taluk, is notified at Sl.No.115 of 
Karnataka Gazette. The Chairman, Dist. Wakf Advisory Committee, Bangalore (R), vide his letter 
dated:7.2.2003 has requested to issue Corrigendum for correction of entries as proposed. 

Whereas this office has issued a Public Notice of even No. dated: 1.4.2003 calling objections/ 
suggestions from the interested persons of the locality. 

Whereas the Chairman, DWAC., Bangalore (R) vide his letter No. DWAC/21/B(RY2002-03 
dated:23.4.2003/5.5.2003 has reported that he has not received any objections/suggestions to the Public 
Notice dated: 1.4.2003 and requested to correct the entries as proposed in Public Notice. Hence, this 
Corrigendum. 








Existing entries Read the correct entries as per survey report 
Sl. Name of Wakf Sunni or Name of Sl. Name of Wakf Sunni or Name of 
No. Shia to be specified and Mujawar. No. Shia to be specified in Mujawar/ 
location. location. Muthavalli 
115. | Syed Shah Wali Makan | Jabbar Khan 115. | Syed Ahmed Sha Vali Syed Jalalulla 
(Sunni), Madabal, Magadi | 5/0 Sopay Makan (Sunni), Madabal, | Shah S/o Late 
Taluk, Bangalore (R) Dist. | Budan Khan. Magadi Taluk, Bangalore | Mohammed 
(R) Dist. Ahmed Sab. 


























Addl. Chief Executive Officer, 
PD-99 Karnataka State Board of Wakfs. 


೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ಭಾಗ - ೫ 





FORM No.l 
(See Rule 9) 
DEPARTMENT OF SUBORDINATE JUDICIARY 
OFFICE OF THE CITY CIVIL COURT, COURT COMPLEX, BANGALORE-9 
NOTIFICATION 
No:ADM-1A/1156/2003 Dated: 17th December 2003 
Smt. K.R. Dhanalakshmi, working as F.D.A., in City Civil Court, Bangalore is permitted to 
change her name to "K.R.Lakshmi" 
K. N. KESHAVANARAYANA 
PD-169 Principal City Civil & Sessions Judge, Bangalore. 
ಕೃಷಿ ಇಲಾಖೆ 
ಕೃಷಿ ಆಯುಕ್ತರ ಕಾರ್ಯಾಲಯ, ಶೇಷಾದ್ರಿ ರಸ್ತೆ, ಬೆಂಗಳೂರು-560 001 
ಟೆಂಡರ್‌ ಪ್ರಕಟಣೆ 
ಸಂಖ್ಯೆ:ಡಿಡಿಎ:ಎಸ್‌ಹೆಚ್‌ಎಸ್‌:ಟಿಎಎನ್‌:1:2003-04 ದಿನಾಂಕ: 29ನೇ ಡಿಸೆಂಬರ್‌ 2003 
ವಿಷಯ : ಅಟಾಮಿಕ್‌ ಅಬ್ಬಾರ್ಪ್‌ಷನ್‌ ಸ್ಪೆಕ್ಟೋಪೋಟೋಮೀಟರ್‌ಗಳನ್ನು ಸರಬರಾಜು ಮಾಡುವ ಬಗ್ಗೆ. 
2003-04ನೇ ಸಾಲಿನಲ್ಲಿ ಕೃಷಿ ವಿಸೃತ ಯೋಜನೆಯ ಸಮಗ್ರ ಸಸ್ಯ ಪೋಷಕಾಂಶಗಳ ನಿರ್ವಹಣೆ ಕಾರ್ಯಕ್ರಮದಡಿಯಲ್ಲಿ ರಾಜ್ಯದ 
ಮಣ್ಣು ಆರೋಗ್ಯ ಕೇಂದ್ರಗಳಿಗೆ ಬೇಕಾದ ಪ್ರಯೋಗಾಲಯದ ಉಪಕರಣಗಳನ್ನು ಅಂದರೆ, ಅಟಾಮಿಕ್‌ ಅಬ್ಸಾರ್ಪ್‌ಷನ್‌ 
ಸ್ಪೆಕ್ಟೋಫೋಟೋಮೀಟರ್‌ಗಳನ್ನು ಸರಬರಾಜು ಮಾಡಲು ಸಂಬಂಧಪಟ್ಟ ಸಂಸ್ಥೆಗಳಿಂದ ಮೊಹರಾದ ಟೆಂಡರ್‌ಗಳನ್ನು ಆಹ್ವಾನಿಸಲಾಗಿದೆ. 
ಖಾಲಿ ಟೆಂಡರ್‌ ಫಾರಂ ಮತ್ತು ಇತರೆ ವಿವರಗಳನ್ನು ಉಪ ಕೃಷಿ ನಿರ್ದೇಶಕರು (ಮಣ್ಣು ಆರೋಗ್ಯ), ಕೃಷಿ ಆಯುಕ್ತರ ಕಾರ್ಯಾಲಯ, 
ಶೇಷಾದ್ರಿರಸ್ತೆ, ಬೆಂಗಳೂರು-560 001. ಈ ವಿಳಾಸದಲ್ಲಿ ದಿನಾಂಕ: 2.1.2004 ರಿಂದ 31.1.2004 ರವರೆಗೆ ಎಲ್ಲಾ ಕೆಲಸದ ದಿನಗಳಲ್ಲಿ 
ಬೆಳಿಗ್ಗೆ 10-30 ರಿಂದ ಅಪರಾಹ್ನ 4.30 ರವರೆಗೆ ಪಡೆಯಬಹುದು. ಟೆಂಡರ್‌ ಶುಲ್ಕ ರೂ. 200/- (ಇನ್ನೂರು ರೂ. ಮಾತ್ರ) ಅನ್ನು ಕೃಷಿ 
ನಿರ್ದೇಶಕರು ಬೆಂಗಳೂರು ಇವರ ಪದನಾಮದಲ್ಲಿ ಡಿ.ಡಿ. ತೆಗೆದು ನೀಡುವುದು. ಹಾಗೂ ಸದರಿ ಮೊತ್ತವನ್ನು ಹಿಂದಿರುಗಿಸಲಾಗುವುದಿಲ್ಲ. 
ಟೆಂಡರ್‌ ದಾಖಲಾತಿಗಳನ್ನು ದ್ವಿಪ್ರತಿಯಲ್ಲಿ ಸಲ್ಲಿಸುವುದು ಹಾಗೂ ಇವುಗಳನ್ನು ವರ್ಗಾಯಿಸಲಾಗುವುದಿಲ್ಲ. ಅಟಾಮಿಕ್‌ 
ಅಬ್ಸಾರ್ಪ್‌ಷನ್‌ ಸ್ಪೆಕ್ಟೋಫೋಟೋ ಮೀಟರ್‌ ಉಪಕರಣಗಳ (2) ಖರೀದಿಗೆ ಸರ್ಕಾರ ಒಪ್ಪಿಗೆ ನೀಡಿರುವ ಮೊತ್ತ ಒಟ್ಟು ಹದಿನೈದು ಲಕ್ಷ 
ರೂಪಾಯಿಗಳಾಗಿರುತ್ತದೆ. ಪ್ರತಿ ಉಪಕರಣದ ಬೆಲೆಯ ಶೇಕಡಾ ಎರಡರಷ್ಟು ಇ.ಎಂ.ಡಿ. ಮೊತ್ತಕ್ಕೆ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಕೃಷಿ 
ನಿರ್ದೇಶಕರು ಬೆಂಗಳೂರು ಇವರ ಪದನಾಮದಲ್ಲಿ ತೆಗೆಯಲಾದ ಡಿಮ್ಕಾಂಡ್‌ ಡ್ರಾಫ್ಟ್‌ನೊಂದಿಗೆ ಮೊಹರಾದ ಟೆಂಡರ್‌ಗಳನ್ನು ಸ್ವೀಕರಿಸಲು 
ಕಡೆಯ ದಿನಾಂಕ: 3.2.2004 ರ ಅಪರಾಹ್ನ 4.30 ಗಂಟೆವರೆಗೆ ಇರುತ್ತದೆ. ಸದರಿ ಟೆಂಡರ್‌ಗಳನ್ನು ದಿನಾಂಕ: 4.2.2004 ರಂದು 
ಪೂರ್ವಾಹ್ನ ಹನ್ನೊಂದು ಗಂಟೆಗೆ ಕೃಷಿ ಆಯುಕ್ತಾಲಯದ ಸಭಾಂಗಣ, ಶೇಷಾದ್ರಿ ರಸ್ತೆ, ಬೆಂಗಳೂರು ಇಲ್ಲಿ ತೆರೆಯಲಾಗುವುದು. 
ಹೆಚ್ಚಿನ ವಿವರಗಳಿಗೆ ಉಪ ಕೃಷಿ ನಿರ್ದೇಶಕರು (ಮಣ್ಣು ಆರೋಗ್ಯ), ಕೃಷಿ ಆಯುಕ್ತಾಲಯ, ಶೇಷಾದ್ರಿ ರಸ್ತೆ. ಬೆಂಗಳೂರು 
ಇವರನ್ನು ಸಂಪರ್ಕಿಸಬಹುದಾಗಿದೆ. 
ಪ್ರತಿ ಉಪಕರಣದ ಮೌಲ್ಯಕ್ಕೆ ಶೇಕಡ 2 ರಷ್ಟು ಇ ಎಂ ಡಿ ಯನ್ನು ಮುಂಗಡ ಠೇವಣಿಯಾಗಿ ಪೊಲೀಸ್‌ ಕಮೀಷನರ್‌, 
ಬೆಂಗಳೂರು ರವರ ಹೆಸರಿನಲ್ಲಿ ಪಡೆದ ಡಿ.ಡಿ ಹಾಗೂ ಮಾದರಿಯ ಬ್ರೋಚರ್ಸ್‌, ಕ್ಯಾಟ್‌ಲಾಗ್ಸ್‌ ವಿತ್‌ ಟೆಕ್ಸಿಕಲ್‌ ಸ್ಪೆಸಿಫಿಕೇಷನ್‌ 
ಕಮರ್ಷಿಯಲ್‌ ಬಿಡ್‌ ಮತ್ತು ಇತರೆ ಸಂಬಂಧಪಟ್ಟ ದಾಖಲೆಗಳನ್ನು ಈ ಕಛೇರಿಯ ಜಂಟಿ ಪೊಲೀಸ್‌ ಕಮೀಷನರ್‌, ಸಿ.ಎ.ಆರ್‌. ಮತ್ತು 
ಆಡಳಿತ, ಬೆಂಗಳೂರು ರವರಾದ ಶ್ರೀ ಟಿ. ಜಿ. ದೊರೆಸ್ವಾಮಿ ನಾಯ್ಕ್‌, ಐಸಿಎಸ್‌ ರವರಿಗೆ ಹೆಸರಿಸಿ ದಿನಾಂಕ:5.2.2004 ರಂದು ಸಂಜೆ 
4-00 ಗಂಟೆಯೊಳಗೆ ಸಲ್ಲಿಸತಕ್ಕದ್ದು. ಈ ದಿನಾಂಕದ ನಂತರದ ಟೆಂಡರ್‌ಗಳನ್ನು ಅಂಗೀಕರಿಸಲಾಗುವುದಿಲ್ಲ. ರಹಸ್ಯ ಲಕೋಟೆಯ 
ತುದಿಯಲ್ಲಿ (ಇಲ್ಲಿ ಕ್ರ.ಸಂ. ಹಾಗೂ ಉಪಕರಣಗಳ ಹೆಸರು ನಮೂದಿಸಿ) ಉಪಕರಣಗಳನ್ನು ಸರಬರಾಜು ಮಾಡುವ ಬಗ್ಗೆ ಅರ್ಜಿ ಎಂದು 
ನಮೂದಿಸಬೇಕು ಹಾಗೂ ಲಕೋಟೆಯು ಸರಬರಾಜು ಮಾಡಲು ಬಯಸುವ ಸಂಸ್ಥೆಯ ವಿಳಾಸವನ್ನು ಒಳಗೊಂಡಿರಬೇಕು. 
ಸ್ವೀಕರಿಸಿದ ಟೆಂಡರ್‌ಗಳನ್ನು ದಿನಾಂಕ: 10.2.2004 ರಂದು ಸಂಜೆ 4.00 ಗಂಟೆಗೆ ಈ ಕಛೇರಿಯಲ್ಲಿ ತೆರೆಯಲಾಗುವುದು. 
ಇಚ್ಚೆಯುಳ್ಳ ಟೆಂಡರ್‌ದಾರರು ಟೆಂಡರ್‌ಗಳನ್ನು ತೆರೆಯುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗುವುದು. 
ಪ್ರತಿ ಉಪಕರಣಕ್ಕೂ ಪ್ರತ್ಯೇಕವಾಗಿ ಇ.ಎಂ.ಡಿ. ಯನ್ನು ಡಿಮ್ಕಾಂಡ್‌ ಡ್ರಾಫ್ಟ್‌ ಮೂಲಕ ಪಾವತಿಸದ್ದಿದರೆ ಅಂತಹ ಅರ್ಜಿಗಳನ್ನು 
ತಿರಸ್ಕರಿಸಲಾಗುವುದು ಮತ್ತು ಟೆಂಡರ್‌ದಾರರು ಅಂಚೆ ಮೂಲಕ/ಕೊರಿಯರ್‌ ಮೂಲಕ ಕಳುಹಿಸುವ ಟೆಂಡರ್‌ ಅರ್ಜಿ ಮತ್ತು 
ದಾಖಲಾತಿಗಳು ತಡವಾಗಿ ತಲುಪಿದಲ್ಲಿ! ನಾಶವಾದಲ್ಲಿ ಇಲಾಖೆಯು ಜವಾಬ್ದಾರಿಯಲ್ಲ. ಇಲಾಖೆಯು ಯಾವುದೇ ಕಾರಣವನ್ನು ನೀಡದೇ 
ಸಾರಾಸಗಟಾಗಿ/ ಭಾಗಶಃ ಒಪ್ಪಿಕೊಳ್ಳುವ ಅಥವಾ ಹೆಚ್ಚು ಕಡಿಮೆ ಮಾಡುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಕಾಯ್ದಿರಿಸಿದೆ. 
ಒಂದು ವೇಳೆ, ಮೇಲೆ ಸೂಚಿಸಿದ ದಿನಾಂಕಗಳಂದು ಅನಿವಾರ್ಯ ಕಾರಣಗಳಿಂದ ರಜೆ ಘೋಷಿಸಲ್ಪಟ್ಟಲ್ಲಿ ಮರುದಿನ ಅದೇ 
ಸಮಯಕ್ಕೆ ಟೆಂಡರ್‌ ಪ್ರಕ್ರಿಯೆಗಳನ್ನು ನಡೆಸಲಾಗುವುದು. 
ಟಿ. ಜಿ. ದೊರೆಸ್ವಾಮಿನಾಯ್ಕ್‌ 
ಜಂಟಿ ಪೊಲೀಸ್‌ ಆಯುಕ್ತರು, ಸಿ.ಎ.ಆರ್‌ ಮತ್ತು ಆಡಳಿತ ಹಾಗೂ 
ಪಿಆರ್‌. 8 ಟೆಂಡರ್‌ ಆಹ್ವಾನಿಸುವ ಪ್ರಾಧಿಕಾರ ಬೆಂಗಳೂರು ನಗರ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ೩೫ 





ಪೊಲೀಸ್‌ ಕಮೀಷನರ್‌ರವರ ಕಛೇರಿ, ನಂ.1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 
ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ಸಂಗ್ರಹ-3/ಟಿ.ಆರ್‌.ಎಮ್‌/100/2003-04 ದಿನಾಂಕ: 31ನೇ ಡಿಸೆಂಬರ್‌ 2003 
1. ಸಂಗ್ರಹಣಾ ಸಂಸ್ಥೆ-ಡೈರೆಕ್ಟರ್‌ ಜನರಲ್‌ ಮತ್ತು ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಕರ್ನಾಟಕ ರಾಜ್ಯ, ಬೆಂಗಳೂರು. 
2... ಯೋಜನೆ-ಬೆಂಗಳೂರು ನಗರದ ರಸ್ತೆಗಳಿಗೆ ಟ್ರಾಫಿಕ್‌ ಸೈನ್‌ ಬೋರ್ಡ್‌ಗಳನ್ನು ಅಳವಡಿಸುವ ಬಗ್ಗೆ. 
ಬೆಂಗಳೂರು ನಗರಕ್ಕೆ ಈ ಕೆಳಕಂಡ ಸಂಚಾರದ ಸಾಮಗ್ರಿಗಳನ್ನು ಖರೀದಿಸುವ ಸಲುವಾಗಿ ಪ್ರತಿಯೊಂದು ಉಪಕರಣಕ್ಕೂ ಪ್ರತ್ಯೇಕ 
ಮೊಹರು ಮಾಡಿರುವ ದರಪಟ್ಟಿಗಳನ್ನು ಆಹ್ವಾನಿಸಲಾಗಿದೆ. 

















































































































Sl. No. VARIOUS ITEMS QTY. (in Nos) 
|, No Parking Sign Boards 3615 
Il. Various Sign Boards 2552 

a. Parking Boards 1471 nos 
b. No Entry 369 nos 
c. H.TV. Prohibited 493 nos 
d. Slow Moving Vehicle Prohibited 23 nos 
e. Two Wheelers Parking 196 nos 
Ill. Various Sign Boards 2205 
a. Car Parking 153 nos 
b. One Way 243 nos 
c. Go Slow 286 nos 
d. School Zone 371 nos 
e. No Right Tum 417 nos 
f Noleft Turn 545 nos 
g. No FreelLeft Tum 190 nos 
IV. Various Sign Boards 1817 nos 
a. Auto Rickshaw Stand 302 nos 
0... 50666 11711 278 nos 
c. Silence Zone 430 nos 
d. Overtaking Prohibited 173 nos 
e. U Tum 65 nos 
f Accident Zone 231 nos 
g. Pedestrian Cross 338 nos 
V. Various Sign Boards 2059 nos 
a. Hazard Boards 1136 nos 
b. Main Road Ahead 24 nos 
0 Railway Level Crossing 04 nos 
d Keep Left 385 nos 
e Lane Discipline 145 nos 
f. B. M.T.C. Bus Parking 01 nos 
g. Center Median Gap 08 nos 
h Road Humps Ahead 30 nos 
i. Mandatory Sign 180 nos 
j. Cautionary Sign 108 nos 
k. Chevron Boards 38 nos 











ಟೆಂಡರ್‌ ಅರ್ಜಿಗಳನ್ನು ಹಾಗೂ ಪ್ರತಿಯೊಂದು ಉಪಕರಣದ ನಿರ್ದಿಷ್ಟತೆ! ವಿಶಿಷ್ಟತೆಯ ಮೂಲಕ ದಿನಾಂಕ: 1.1.2004 ರಿಂದ 
5.2.2004 ರವರೆಗೆ ಯಾವುದೇ ಕೆಲಸ ದಿನದಂದು ಬೆಳಿಗ್ಗೆ 10.00 ಗಂಟೆಯಿಂದ ಸಾಯಂಕಾಲ 4.00 ಗಂಟೆಯೊಳಗೆ ಈ ಕಛೇರಿಯಲ್ಲಿ 
ಪಡೆಯಬಹುದು. ಪ್ರತಿ ಟೆಂಡರ್‌ ಅರ್ಜಿ ನಮೂನೆಯ ಬೆಲೆ ರೂ. 200-00 ಗಳನ್ನು ಡಿ.ಡಿ. ಮೂಲಕ ಮಾತ್ರ ಪಾವತಿಸಬಹುದಾಗಿದೆ. 
(ಮನಿ ಆರ್ಡರ್‌ನಲ್ಲಿ ಪಾವತಿಸಿದರೆ ತಿರಸ್ಕರಿಸಲಾಗುವುದು) ಟೆಂಡರ್‌ ಅರ್ಜಿಯನ್ನು ಅಂಚಿ ಮೂಲಕ ಪಡೆಯಲು ಇಚ್ಚಿಸುವವರು 
ರೂ.200-00 ಗಳಿಗೆ ಡಿ.ಡಿ.ಯನ್ನು ಪೊಲೀಸ್‌ ಕಮೀಷನರ್‌, ಬೆಂಗಳೂರು ರವರ ಹೆಸರಿನಲ್ಲಿ ಪಡೆದು ಕಳುಹಿಸಲು ಕೋರಲಾಗಿದೆ. 
ಹಾಗೂ ಸ್ವ ವಿಳಾಸ ಹೊಂದಿದ ಲಕೋಟೆಯ ಮೇಲೆ ರೂ.25-00 ಗಳ ಅಂಚೆ ಚೀಟಿಯನ್ನು ಲಗತ್ತಿಸಿ ಕಳುಹಿಸಲು ಕೋರಿದೆ. ಪ್ರತಿಯೊಂದು 
ಕ್ರಮ ಸಂಖ್ಯೆಯಲ್ಲಿ ನಮೂದಿಸಿರುವ ಉಪಕರಣಗಳಿಗೆ ಪ್ರತ್ಯೇಕವಾಗಿ ದರಪಟ್ಟಿಗಳನ್ನು ಮೊಹರು ಮಾಡಿದ ಲಕೋಟೆಯಲ್ಲಿ ಸಲ್ಲಿಸುವುದು. 
ಪ್ರತಿ ಉಪಕರಣದ ಮೌಲ್ಯಕ್ಕೆ ಶೇಕಡ 2 ರಷ್ಟು ಇ.ಎಂ.ಡಿ.ಯನ್ನು ಮುಂಗಡ ಠೇವಣಿಯಾಗಿ ಪೊಲೀಸ್‌ ಕಮೀಷನರ್‌, ಬೆಂಗಳೂರು ರವರ 
ಹೆಸರಿನಲ್ಲಿ ಪಡೆದ ಡಿ.ಡಿ. ಹಾಗೂ ಮಾದರಿಯ ಬ್ರೋಚರ್ಸ್‌, ಕ್ಯಾಟ್‌ಲಾಗ್ಸ್‌ ವಿತ್‌ ಟೆಕ್ಲಿಕಲ್‌ ಸ್ಪೆಷಿಫಿಕೇಷನ್‌ ಕಮರ್ಷಿಯಲ್‌ ಬಿಡ್‌ ಮತ್ತು 
ಇತರೆ ಸಂಬಂಧಪಟ್ಟ ದಾಖಲೆಗಳನ್ನು ಹಾಕಿ ಈ ಕಛೇರಿಯ ಜಂಟಿ ಪೊಲೀಸ್‌ ಕಮೀಷನರ್‌, ಸಿ.ಎ.ಆರ್‌. ಮತ್ತು ಆಡಳಿತ, ಬೆಂಗಳೂರು 
ರವರಾದ ಶ್ರೀ ಟಿ.ಜಿ.ದೊರೆಸ್ವಾಮಿ ನಾಯ್ಕ್‌, ಐಪಿಎಸ್‌ ರವರಿಗೆ ಹೆಸರಿಸಿ ದಿನಾಂಕ: 5.2.2004 ರಂದು ಸಂಜೆ 4.00 ಗಂಟೆಯೊಳಗೆ 
ಸಲ್ಲಿಸತಕ್ಕದ್ದು. ಈ ದಿನಾಂಕದ ನಂತರದ ಟೆಂಡರ್‌ಗಳನ್ನು ಅಂಗೀಕರಿಸಲಾಗುವುದಿಲ್ಲ. ರಹಸ್ಯ ಲಕೋಟೆಯ ತುದಿಯಲ್ಲಿ (ಇಲ್ಲಿ ಕ್ರ.ಸಂ. 





೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ಭಾಗ - ೫ 





ಹಾಗೂ ಉಪಕರಣಗಳ ಹೆಸರು ನಮೂದಿಸಿ) ಉಪಕರಣಗಳನ್ನು ಸರಬರಾಜು ಮಾಡುವ ಬಗ್ಗೆ ಅರ್ಜಿ ಎಂದು ನಮೂದಿಸಬೇಕು ಹಾಗೂ 
ಲಕೋಟೆಯು ಸರಬರಾಜು ಮಾಡಲು ಬಯಸುವ ಸಂಸ್ಥೆಯ ವಿಳಾಸವನ್ನು ಒಳಗೊಂಡಿರಬೇಕು. 
ಸ್ವೀಕರಿಸಿದ ಟೆಂಡರ್‌ಗಳನ್ನು ದಿನಾಂಕ: 7.2.2004 ರಂದು ಸಂಜೆ 4.00 ಗಂಟೆಗೆ ಈ ಕಛೇರಿಯಲ್ಲಿ ತೆರೆಯಲಾಗುವುದು. 
ಇಚ್ಚೆಯುಳ್ಳ ಟೆಂಡರ್‌ದಾರರು ಟೆಂಡರ್‌ಗಳನ್ನು ತೆರೆಯುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗುವುದು. 
ಪ್ರತಿ ಉಪಕರಣಕ್ಕೂ ಪ್ರತ್ಯೇಕವಾಗಿ ಇ.ಎಂ.ಡಿ.ಯನ್ನು ಡಿಮ್ಕಾಂಡ್‌ ಡ್ರಾಫ್ಟ್‌ ಮೂಲಕ ಪಾವತಿಸದ್ದಿದರೆ ಅಂತಹ ಅರ್ಜಿಗಳನ್ನು 
ತಿರಸ್ಕರಿಸಲಾಗುವುದು ಮತ್ತು ಟೆಂಡರ್‌ದಾರರು ಅಂಚೆ ಮೂಲಕ/ ಕೊರಿಯರ್‌ ಮೂಲಕ ಕಳುಹಿಸುವ ಟೆಂಡರ್‌ ಅರ್ಜಿ ಮತ್ತು 
ದಾಖಲಾತಿಗಳು ತಡವಾಗಿ ತಲುಪಿದಲ್ಲಿನಾಶವಾದಲ್ಲಿ ಇಲಾಖೆಯು ಜವಾಬ್ದಾರಿಯಲ್ಲ. ಇಲಾಖೆಯು ಯಾವುದೇ ಕಾರಣವನ್ನು ನೀಡದೇ 
ಸಾರಾಸಗಟಾಗಿ/ಭಾಗಶಃ ಒಪ್ಪಿಕೊಳ್ಳುವ ಅಥವಾ ಹೆಚ್ಚು ಕಡಿಮೆ ಮಾಡುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಕಾಯ್ದಿರಿಸಿದೆ. 
ಒಂದು ವೇಳೆ, ಮೇಲೆ ಸೂಚಿಸಿದ ದಿನಾಂಕಗಳಂದು ಅನಿವಾರ್ಯ ಕಾರಣಗಳಿಂದ ರಜೆ ಘೋಷಿಸಲ್ಪಟ್ಟಲ್ಲಿ ಮರುದಿನ ಅದೇ 
ಸಮಯಕ್ಕೆ ಟೆಂಡರ್‌ ಪ್ರಕ್ರಿಯೆಗಳನ್ನು ನಡೆಸಲಾಗುವುದು. 
ಟಿ. ಜಿ. ದೊರೆಸ್ವಾಮಿನಾಯ್ಕ್‌ 
ಜಂಟಿ ಪೊಲೀಸ್‌ ಆಯುಕ್ತರು, 
ಸಿ.ಎ.ಆರ್‌ ಮತ್ತು ಆಡಳಿತ ಹಾಗೂ 
ಟೆಂಡರ್‌ ಆಹ್ವಾನಿಸುವ ಪ್ರಾಧಿಕಾರ ಬೆಂಗಳೂರು ನಗರ. 
ಆಯುಕ್ತರ ಕಛೇರಿ, ಜಲಾನಯನ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಗೃಹ ಮಂಡಳಿ ಕಟ್ಟಡ, 7ನೇ ಮಹಡಿ, 
ಕಾವೇರಿ ಭವನ, ಕೆ.ಜಿ.ರಸ್ತೆ ಬೆಂಗಳೂರು-9 
“ಟೆಂಡರ್‌ ಕಂ-ಬಹಿರಂಗ ಹರಾಜು ಪ್ರಕಟಣೆ” 
ಸಂಖ್ಯೆ: ಜಅಇ/ಆಡಳಿತ/ವಿನಿ-5 ವಿವ-42/2003-04 


ಪಿಆರ್‌. 10 


ವಿಷಯ : ಜಲಾನಯನ ಅಭಿವೃದ್ದಿ ಇಲಾಖೆಯ ಹಳೆಯ ವಾಹನಗಳನ್ನು (ಅಂಬಾಸಿಡರ್‌ ಕಾರುಗಳು) ಟೆಂಡರ್‌-ಕಂ-ಬಹಿರಂಗ 
ಹರಾಜು ಮೂಲಕ ವಿಲೇವಾರಿ ಮಾಡುವ ಬಗ್ಗೆ. 
ಉಲ್ಲೇಖ : ಪ್ರಾಂತೀಯ ಸಾರಿಗೆ ಅಧಿಕಾರಿಗಳು, (ಸೆಂಟ್ರಲ್‌) ಕೋರಮಂಗಲ, ಬೆಂಗಳೂರು-34 ರವರು ನೀಡಿರುವ ದೃಢೀಕರಣ 


ಪತ್ರದ ದಿನಾಂಕ: 8.12.2003. 

ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, 
ಜಲಾನಯನ ಅಭಿವೃದ್ಧಿ ಇಲಾಖೆ, 7ನೇ ಮಹಡಿ, ಕರ್ನಾಟಕ ಗೃಹ ಮಂಡಳಿ ಕಟ್ಟಡ, ಬೆಂಗಳೂರು-560009. ರವರ ಕಛೇರಿ ಕಟ್ಟಡದ 
ಆವರಣದಲ್ಲಿರುವ ಹಳೆಯ ಅಂಬಾಸಿಡರ್‌ ಕಾರುಗಳನ್ನು ನೋಂದಣಿ ಪ್ರಾಧಿಕಾರಿ ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, (ಸೆಂಟ್ರಲ್‌) 
ಕೋರಮಂಗಲ, ಬೆಂಗಳೂರು-34 ನೀಡಿರುವ ದೃಢೀಕರಣ ಪತ್ರದ ಆಧಾರದ ಮೇರೆಗೆ ಸದರಿ ವಾಹನಗಳನ್ನು ಟೆಂಡರ್‌-ಕಂ-ಬಹಿರಂಗ 
ಹರಾಜಿನ ಮೂಲಕ ದಿನಾಂಕ: 28.1.2004 ರಂದು ಸಂಜೆ 3.00 ಗಂಟೆಗೆ ಸರಿಯಾಗಿ ಈ ಕಛೇರಿಯ ಆವರಣದಲ್ಲಿ ವಾಹನವು 
ಎಲ್ಲಿದೆಯೋ, ಹೇಗಿದೆಯೋ: ಹಾಗೆಯೇ ಟೆಂಡರ್‌-ಕಂ-ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲಾಗುವುದು. ಸೀಲ್‌ ಮಾಡಿದ 
ಟೆಂಡರ್‌ಗಳನ್ನು ಆಯುಕ್ತರ ಕಛೇರಿ, ಜಲಾನಯನ ಅಭಿವೃದ್ದಿ ಇಲಾಖೆ, ಕರ್ನಾಟಕ ಗೃಹ ಮಂಡಳಿ ಬ್ಲಾಕ್‌, 7ನೇ ಮಹಡಿ, ಕಾವೇರಿ ಭವನ 
ಕೆ.ಜಿ. ರಸ್ತೆ, ಬೆಂಗಳೂರು-9 ರವರ ಕಛೇರಿಯಲ್ಲಿ ದಿನಾಂಕ: 28.1.2004ರ ಅಪರಾಹ್ನ 2 ಗಂಟೆಯವರೆಗೆ ಸ್ವೀಕರಿಸಲಾಗುವುದು. 

ವಾಹನಗಳ ವಿವರಗಳು: 















































1 ವಾಹನದ CKG-352 CTG-529 | CAG-1706 CTG-527 CAG-9339 | CAG-6707 
ನೋಂದಣಿ ಸಂಖ್ಯೆ 
2 | ವಾಹನದ ಮಾದರಿ | ಅಂಬಾಸಿಡರ್‌ | ಅಂಬಾಸಿಡರ್‌ | ಅಂಬಾಸಿಡರ್‌ | ಅಂಬಾಸಿಡರ್‌ | ಅಂಬಾಸಿಡರ್‌ | ಅಂಬಾಸಿಡರ್‌ 
ಪೆಟ್ರೋಲ್‌ ಪೆಟ್ರೋಲ್‌ ಪೆಟ್ರೋಲ್‌ ಪೆಟ್ರೋಲ್‌ ಪೆಟ್ರೋಲ್‌ ಪೆಟ್ರೋಲ್‌ 
ಕಾರು ಕಾರು ಕಾರು ಕಾರು ಕಾರು ಕಾರು 
3 ವಾಹನದ 1986 1986 1984 1986 1986 1986 
ತಯಾರಿಕೆ ವರ್ಷ 
4 ವಾಹನವನ್ನು ಹಿಂದುಸ್ತಾನ್‌ ಹಿಂದುಸ್ತಾನ್‌ | ಹಿಂದುಸ್ತಾನ್‌ ಹಿಂದುಸ್ತಾನ್‌ ಅಂಬಾಸಿಡರ್‌ | ಹಿಂದುಸ್ತಾನ್‌ 
ತಯಾರಿಸಿದ ಸಂಸ್ಥೆ ಮೋಟಾರ್ಸ್‌ | ಅಂಬಾಸಿಡರ್‌ | ಅಂಬಾಸಿಡರ್‌ | ಅಂಬಾಸಿಡರ್‌ | ಮೋಟಾರ್ಸ್‌ | ಮೋಟಾರ್ಸ್‌ 
ಲಿಮಿಟೆಡ್‌ ಮೋಟಾರ್ಸ್‌ ಕಂಪನಿ ಲಿಮಿಟೆಡ್‌ 
5 ಅಡಿಕಟ್ಟು ಸಂಖ್ಯೆ 111/ 526464 ಡಿ/111- 111/ 487747 111/ 518097 111/ 111/ 
(ಚಾಸೀಸ್‌ಸಂಖ್ಯೆ) 517921 514773 514130 
6 ಇಂಜಿನ್‌ಸಂಖ್ಯೆ 6EH/ 19617 6EH/ 6EA/ 6EH/ 013043 6EH/ 6EH/ 
012737 011696 011165 004644 
7 ವಾಹನದ 14.89 ಸಿಸಿ 14.89 ಸಿಸಿ 13.225 ಸಿಸಿ 14.89 ಸಿಸಿ 14.HP 14.HP 
ಸಾಮರ್ಥ್ಯ 
8 | ಆಸನದ ಪ್ರಮಾಣ 5+1=6 5+1=6 5+1=6 5+1=6 5+1=6 5+1=6 











ಭಾಗ - 


೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ೩೭ 





ಆದುದರಿಂದ ವಾಹನದ ಟೆಂಡರ್‌-ಕಂ-ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಲು ಆಸಕ್ತಿಯುಳ್ಳ ಸಾರ್ವಜನಿಕರು ಈ ಕೆಳಕಂಡ 


ಷರತ್ತುಗಳೊಂದಿಗೆ ದಿನಾಂಕ: 28.1.2004 ರಂದು ಸಂಜೆ 3.00 ಗಂಟೆಗೆ ಸರಿಯಾಗಿ ಈ ಕಛೇರಿಯ ಆವರಣದಲ್ಲಿ ಹಾಜರಾಗಿ ಸದರಿ 
ಹರಾಜಿನಲ್ಲಿ ಭಾಗವಹಿಸಬೇಕೆಂದು ಈ ಮೂಲಕ ಕೋರಲಾಗಿದೆ. 


1. 


10. 


11. 


12. 


ಭರ್ತಿ ಮಾಡಿದ ಟೆಂಡರ್‌ ಫಾರಂಗಳನ್ನು ಕಛೇರಿ ವೇಳೆಯಲ್ಲಿ ಈ ಕಛೇರಿಯಲ್ಲಿ ದಿನಾಂಕ: 28.1.2004 ಬೆಳಿಗ್ಗೆ 02-00 ಗಂಟೆಯ 
ಒಳಗೆ ಮಾತ್ರ ಸ್ವೀಕರಿಸಲಾಗುವುದು. 
ಟೆಂಡರ್‌ ಕಂ ಬಹಿರಂಗ ಹರಾಜನ್ನು ಅಂಗೀಕರಿಸುವ ಮತ್ತು ತಿರಸ್ಕರಿಸುವ ಅಧಿಕಾರವನ್ನು ಟೆಂಡರ್‌ ಕಂ ಬಹಿರಂಗ ಹರಾಜು 
ಪ್ರಕ್ರಿಯೆ ನಡೆಸುವ ಅಧಿಕಾರಿಯವರಲ್ಲಿ ಕಾದಿರಿಸಲಾಗಿದೆ. 
ವಾಹನವನ್ನು ಎಲ್ಲಿದೆಯೋ ಹೇಗಿದೆಯೋ ಹಾಗೆಯೇ ಟೆಂಡರ್‌-ಕಂ-ಬಹಿರಂಗ ಹರಾಜು ಮೂಲಕ ವಿಲೇವಾರಿ 
ಮಾಡಲಾಗುವುದು. 
ಪ್ರತಿ ವಾಹನಕ್ಕೆ ಠೇವಣಿ ರೂ. 5000-00 (ರೂ.ಐದು ಸಾವಿರ ಮಾತ್ರ) ಗಳನ್ನು ಈ ಕಛೇರಿಯಿಂದ ಟೆಂಡರ್‌-ಕಂ-ಬಹಿರಂಗ 
ಹರಾಜು ಮುನ್ನ ಈ ಕಛೇರಿಗೆ ಪಾವತಿಸಿ ರಸೀದಿ ಪಡೆಯತಕ್ಕದ್ದು. ಹಾಗೂ ಯಶಸ್ವಿ ಬಿಡ್ಡುದಾರರು ಅವರು ನೀಡಿದ ಠೇವಣಿ 
ಹಣವನ್ನು ಬಿಡ್ಡಿನ ಅಂತಿಮ ಮೊತ್ತಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಬಹುದು ಪ್ರತಿ ವಾಹನಕ್ಕೆ ಪ್ರತ್ಯೇಕ ಠೇವಣಿ ನೀಡಬೇಕಾಗುತ್ತದೆ. 
ಉಳಿದ ಅಂದರೆ ಬಿಡ್ಡಿನಲ್ಲಿ ಯಶಸ್ವಿಯಾಗದ ಬಿಡ್ಡುದಾರರು ಬಹಿರಂಗ ಹರಾಜಿನ ನಂತರ ಠೇವಣಿ ಹಣವನ್ನು ವಾಪಸ್ಸು 
ಪಡೆಯಬಹುದು. 
ಟೆಂಡರ್‌ ಅರ್ಜಿಯಲ್ಲಿ ವಾಹನವನ್ನು ಖರೀದಿಸುವ ಬೆಲೆಯನ್ನು ಅಂಕಿಗಳಲ್ಲಿ ಹಾಗೂ ಅಕ್ಷರಗಳಲ್ಲಿ ಸ್ಪಷ್ಟವಾಗಿ ನಮೂದಿಸಿ 
ಸಲ್ಲಿಸುವುದು. 
ಭರ್ತಿ ಮಾಡಿದ ಟೆಂಡರ್‌ ಅರ್ಜಿಯನ್ನು ಠೇವಣಿ ಹಣ ಪಾವತಿಸಿದ ರಸೀದಿಯೊಂದಿಗೆ ಸೀಲು ಮಾಡಿದ ಲಕೋಟೆಯೊಳಗೆ 
ಇಟ್ಟು ಲಕೋಟೆಯ ಮೇಲೆ ವಾಹನದ ಸಂಖ್ಯೆಯನ್ನು ನಮೂದಿಸಿ ವಾಹನ ಹರಾಜಿಗೆ ಟೆಂಡರ್‌ ಎಂಬುದಾಗಿ ಪ್ರತಿ ವಾಹನಕ್ಕೆ 
ಪ್ರತ್ಯೇಕ ಲಕೋಟೆಯನ್ನು ಮೇಲ್ಕಂಡಂತೆ ನಮೂದಿಸಿ ನಿಗದಿತ ದಿನಾಂಕದೊಳಗೆ ಆಯುಕ್ತರು, ಜಲಾನಯನ ಅಭಿವೃದ್ದಿ ಇಲಾಖೆ, 
ಕರ್ನಾಟಕ ಗೃಹ ಮಂಡಳಿ ಕಟ್ಟಡ, ಬೆಂಗಳೂರು-560009. ಇವರ ಕಛೇರಿಗೆ ಖುದ್ದಾಗಿಯಾಗಲೀ ಅಥವಾ ಅಂಚೆಯ 
ಮೂಲಕವಾಗಲೀ ಸಲ್ಲಿಸತಕ್ಕದ್ದು ಹಾಗೂ ನಿಗದಿತ ದಿನಾಂಕದಂದು ಬಹಿರಂಗ ಹರಾಜಿನಲ್ಲಿ ಖುದ್ದಾಗಿ ಭಾಗವಹಿಸತಕ್ಕದ್ದು. 
ತಪ್ಪಿದಲ್ಲಿ ಅಂತಹವರ ಠೇವಣಿ ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 
ಬಹಿರಂಗ ಹರಾಜಿನ ನಂತರ ಸ್ಥಳದಲ್ಲಿ ಹಾಜರಿದ್ದ ಬಿಡ್ಡುದಾರರ ಸಮ್ಮುಖದಲ್ಲಿ ಟೆಂಡರ್‌ಗಳನ್ನು ತೆರೆಯಲಾಗುವುದು. ಟೆಂಡರ್‌ 
ಮತ್ತು ಬಹಿರಂಗ ಹರಾಜು ಈ ಎರಡರಲ್ಲಿ ಯಾವುದು ಹೆಚ್ಚಿನ ಮೊತ್ತವಿದೆಯೋ ಅದನ್ನು ಯಶಸ್ವಿ ಬಿಡ್ಡಿನ ಮೊತ್ತವೆಂದು 
ಪರಿಗಣಿಸಲಾಗುವುದು. 
ಯಶಸ್ವಿ ಬಿಡ್ಡುದಾರರು ಠೇವಣಿ ಹಣವನ್ನು ಹೊರತುಪಡಿಸಿ ಬಿಡ್ಡಿನ ಮೊತ್ತದ ಶೇಕಡ 25 ರಷ್ಟು ಹಣವನ್ನು ತಕ್ಷಣ ಸ್ಥಳದಲ್ಲೇ 
ಹಾಜರಿರುವ ನಿಯೋಜಿತ ಅಧಿಕಾರಿಯವರಿಗೆ ಪಾವತಿಸತಕ್ಕದ್ದು. 
ಸದರಿ ಟೆಂಡರ್‌ ಕಂ-ಬಹಿರಂಗ-ಹರಾಜು, ಆಯುಕ್ತರು, ಜಲಾನಯನ ಅಭಿವೃದ್ಧಿ ಇಲಾಖೆ, ಬೆಂಗಳೂರು ಇವರು 
ಅನುಮೋದಿಸಿದ ನಂತರ ಯಶಸ್ವಿ ಬಿಡ್ಡುದಾರರು ಉಳಿಕೆ ಹಣದೊಂದಿಗೆ ನಿಯಮಾನುಸಾರ ಮಾರಾಟ ತೆರಿಗೆ ಮತ್ತು ಸೆಸ್‌ 
ಇತ್ಯಾದಿ ಹಣವನ್ನು ಸೂಚಿತ ಅವಧಿಯೊಳಗೆ ಆಯುಕ್ತರು, ಜಲಾನಯನ ಅಭಿವೃದ್ದಿ ಇಲಾಖೆ, ಬೆಂಗಳೂರು. ಇವರಿಗೆ 
ಪಾವತಿಸಿರುವ ಠೇವಣಿ ಹಣ ಹಾಗೂ ಶೇಕಡ 25 ರಷ್ಟು ಬಿಡ್ಡಿನ ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 
ಯಶಸ್ವಿ ಬಿಡ್ಡುದಾರರು ತಮ್ಮ ಸ್ವಂತ ಖರ್ಚಿನಲ್ಲಿ ವಾಹನದ ಮಾಲೀಕತ್ವ ವರ್ಗಾವಣೆ ಹಾಗೂ ವಾಹನದ ಸಾಗಾಣಿಕೆ 
ಮಾಡಿಕೊಳ್ಳತಕ್ಕದ್ದು. 
ಟೆಂಡರ್‌ ಕಂ-ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ನಡೆಸಲು ಆಯುಕ್ತರು, ಜಲಾನಯನ ಅಭಿವೃದ್ಧಿ ಇಲಾಖೆ, ಬೆಂಗಳೂರು. 
ರವರಿಂದ ಅಥವಾ ಅವರಿಂದ ನಿಯೋಜಿಸಲ್ಪಟ್ಟ ಅಧಿಕಾರಿಯವರು ಅಧಿಕಾರವನ್ನು ಹೊಂದಿರುತ್ತಾರೆ. ವಾಹನವನ್ನು ಆಯುಕ್ತರು. 
ಜಲಾನಯನ ಅಭಿವೃದ್ದಿ ಇಲಾಖೆ, ಕರ್ನಾಟಕ ಗೃಹ ಮಂಡಳಿ ಕಟ್ಟಡದ ಆವರಣ, ಬೆಂಗಳೂರಿನಲ್ಲಿ ಎಲ್ಲಿದೆಯೋ, ಹೇಗಿದೆಯೋ 
ಹಾಗೆಯೇ ಕಛೇರಿ ವೇಳೆಯಲ್ಲಿ ವೀಕ್ಷಿಸಬಹುದಾಗಿದೆ. 
ಹೆಚ್ಚಿನ ಮಾಹಿತಿಗಳನ್ನು ಕಛೇರಿ ವೇಳೆಯಲ್ಲಿ ಆಯುಕ್ತರು, ಜಲಾನಯನ ಅಭಿವೃದ್ಧಿ ಇಲಾಖೆ. 7ನೇ ಮಹಡಿ. ಕರ್ನಾಟಕ ಗೃಹ 
ಮಂಡಳಿ ಬ್ಲಾಕ್‌ ಕೆ.ಜಿ. ರಸ್ತೆ, ಬೆಂಗಳೂರು-9 ಇವರಿಂದ ಪಡೆಯಬಹುದು. 

ಆಯುಕ್ತರ ಪರವಾಗಿ 


. 11 ಜಲಾನಯನ ಅಭಿವೃದ್ದಿ ಇಲಾಖೆ,ಬೆಂಗಳೂರು. 


ಲೋಕೋಪಯೋಗಿ ಇಲಾಖೆ 
ಕಾರ್ಯನಿರ್ವಾಹಕ ಇಂಜಿನೀಯರರ ಕಛೇರಿ, ಲೋಇ ಕಾರವಾರ ವಿಭಾಗ, ಕಾರವಾರ 
ತಿದ್ದೋಲೆ 
ಕ್ರ.ಸಂ.ಟೆಂಡರ್‌:9(ಅ)ಃ 03-04:3201 ದಿನಾಂಕ: 23ನೇ ಡಿಸೆಂಬರ್‌ 2003 


ವಿಷಯ : ಕಾಮಗಾರಿಯನ್ನು ತಿದ್ದಿ ಓದುವ ಕುರಿತು. 
ಉಲ್ಲೇಖ : ಈ ಕಚೇರಿ ಟೆಂಡರ್‌ ಪ್ರಕಟಣೆ ಕ್ರ.ಸಂ. ಟೆಂಡರ್‌:9:2003-04 3079 ದಿನಾಂಕ: 10.12.2003 


೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ಭಾಗ - ೫ 





ಮೇಲ್ಕಾಣಿಸಿದ ಟೆಂಡರ್‌ ಅಧಿಸೂಚನೆಯಲ್ಲಿನ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಲಖೋಟೆ (1) (ಅರ್ಹತೆಯನ್ನು ನಿರ್ಧರಿಸುವ 
ಭಾಗ)ದಲ್ಲಿನ ವಿವರ 3ರಲ್ಲಿ ಸೂಚಿಸಿದ ವಿಷಯವನ್ನು ಈ ಕೆಳಗಿನಂತೆ ತಿದ್ದಿ ಓದುವ ಕುರಿತು ಈ ಪ್ರಕಟಣೆ ಮೂಲಕ ತಿಳಿಸಲಾಗಿದೆ. 

(3) ಗುತ್ತಿಗೆದಾರರು ತಮಲ್ಲಿ ಹೊಂದಿರುವ ಅಥವಾ ಲಭ್ಯವಿರುವ ಅಂದರೆ ಬಾಡಿಗೆಗೆ ಅಥವಾ ಲೀಜ್‌ ಮೇಲೆ ತರುವ 
ಯಂತ್ರೋಪಕರಣಗಳ ವಿವರಗಳನ್ನು ನೀಡಬೇಕು, ಗುತ್ತಿಗೆದಾರರು ಸೇತುವೆ ಕಾಮಗಾರಿಗೆ ಅವಶ್ಯವಿರುವ ಸೆಂಟ್ರಿಂಗ್‌ ಸಾಮಾನುಗಳನ್ನು, 
ಕಾಂಕ್ರೀಟ್‌ ಮಿಕ್ಸರ್‌, ವೈಬ್ರೇಟರ್‌, ನೀರೆತ್ತುವ ಪಂಪುಗಳ ವಿವರಗಳನ್ನು ಹಾಗೂ ಅವುಗಳ ದಾಖಲಾತಿಗಳನ್ನು ತಪ್ಪದೇ ಸಲ್ಲಿಸಬೇಕು. 
ಹಾಗೆಯೇ ರಸ್ತೆ ಕಾಮಗಾರಿಗೆ ಅವಶ್ಯವಿರುವ ರೋಡ್‌ ರೋಲರ್‌, ಹಾಟ್‌ ಮಿಕ್ಸ್‌ಪ್ಲಾಂಟ್‌, ಮೆಕ್ಕಾನಿಕಲ್‌ ಪೇವರ್‌, ನೀರೆತ್ತುವ 
ಪಂಪ್‌ಗಳು, ಕಾಂಕ್ರೀಟ ಮಿಕ್ಸರ್‌ಗಳ ವಿವರಗಳನ್ನು ಹಾಗೂ ಅವುಗಳ ದಾಖಲಾತಿಗಳನ್ನು ತಪ್ಪದೇ ಸಲ್ಲಿಸಬೇಕು. ಯಾವುದೇ 
ದಾಖಲೆಗಳಿಲ್ಲದ ವಿವರಗಳನ್ನು ಪರಿಶೀಲಿಸಲಾಗುವುದಿಲ್ಲ. 

ಹಾಗೆಯೇ ಟೆಂಡರ್‌ ಪ್ರಕಟಣೆಯಲ್ಲಿನ ಕ್ರ.ಸಂ. 2ರ ರಸ್ತೆ ಕಾಮಗಾರಿಯ ಡಾಂಬರೀಕರಣದ ಕೆಲಸವನ್ನು ಹಾಟ್‌ಮಿಕ್ಸ ಪ್ಲ್ಯಾಂಟ್‌ 
ಉಪಯೋಗಿಸಿ ಮೆಕ್ಕಾನಿಲ್‌ ಪೇವರ್‌ ಫಿನಿಷ್‌ದಿಂದಲೇ ಕೈಗೊಳ್ಳಬೇಕಾದುದರಿಂದ ಗುತ್ತಿಗೆದಾರರು ಹಾಟ್‌ ಮಿಕ್ಸ್‌ ಪ್ಲ್ಯಾಂಟ್‌ ಹಾಗೂ 
ಮೆಕ್ಕಾನಿಕಲ್‌ ಪೇವರ್‌, ವೈಬ್ರೇಟರಿ ರೋಡ್‌ರೋಲರ್‌ ಹಾಗೂ ಈ ಕೆಲಸಕ್ಕೆ ಬೇಕಾಗುವ ಇನ್ನಿತರ ಯಂತ್ರೋಪಕರಣಗಳ ಬಗ್ಗೆ ತಮಲ್ಲಿ 
ಹೊಂದಿರುವ/ಬಾಡಿಗೆಗೆ ಅಥವಾ ಇನ್ನಾವುದೇ ರೂಪದಲ್ಲಿ ತಂದು ಉಪಯೋಗಿಸುವ ಯಂತ್ರೋಪಕರಣಗಳ ಬಗ್ಗೆ ಮಾಲಿಕತ್ವದ ಪುರಾವೆಯ 
ರುರಾಕ್ಸ್‌ ಪ್ರತಿಯನ್ನು ಗೆಜೆಟೆಡ್‌ ಅಧಿಕಾರಿಗಳಿಂದ ಅಥವಾ ನೋಟರಿ ಪಬ್ಬಿಕ್‌ರವರಿಂದ ಧೃಡೀಕರಿಸಿದ ಪ್ರತಿಯನ್ನು ಲಗತ್ತಿಸಬೇಕು. 
ದಾಖಲೆಗಳಿಲ್ಲದ ವಿವರಗಳನ್ನು ಪರಿಶೀಲಿಸಲಾಗುವುದಿಲ್ಲ. 

ಇನ್ನುಳಿದ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಹೆಚ್ಚಿನ ವಿವರಗಳು ಬೇಕಾದಲ್ಲಿ ಈ ಕಚೇರಿಯಲ್ಲಿ ಕಚೇರಿಯ ವೇಳೆಯಲ್ಲಿ 
ಸಂಪರ್ಕಿಸಿ ಪಡೆಯಬಹುದಾಗಿದೆ. 

ಎ. ಎನ್‌. ಜಾನ್ವೇಕರ 
ಪಿಆರ್‌. 12 ಕಾರ್ಯನಿರ್ವಾಹಕ ಇಂಜಿನೀಯರರು, ಲೋಣಇ ಕಾರವಾರ ವಿಭಾಗ, ಕಾರವಾರ. 


ಕೃಷಿ ಇಲಾಖೆ 
ಕೃಷಿ ಆಯುಕ್ತರ ಕಾರ್ಯಾಲಯ, ಶೇಷಾದ್ರಿ ರಸ್ತೆ, ಬೆಂಗಳೂರು-560 001 
ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ಉಕ್ಕನಿ:ರನಿಪ್ರ: ಬೆಂ:ಉ: 2003-04 ದಿನಾಂಕ: 27ನೇ ಡಿಸೆಂಬರ್‌ 2003 
ವಿಷಯ : ಬ್ಯಾಲೆನ್ಸ್‌ ಫ್ಲೇಮ್‌ ಪೋಟೋಮೀಟರ್‌, ಕಾರಲ್‌ ಫಿಷರ್‌ ಪೊಟೆಂಶಿಯೋ ಮೀಟರ್‌, ಡಿಜಿಟಲ್‌ ಬ್ಯೂರೆಟಿ 
(ಆಮದಾದ) ಬಾಟಲ್‌ ಟಾಪ್‌ ಡಿಸ್ಪನ್ಸ್‌ ಸೆಟ್‌ (ಆಮದಾದ) ನೈಟ್ರೋಜನ್‌ ಡಿಸ್ಟಿಲೇಷನ್‌ ಸಿಸ್ಟಮ್‌ (ಆಮದಾದ) 
ಉಪಕರಣಗಳನ್ನು ಸರಬರಾಜು ಮಾಡುವ ಬಗ್ಗೆ. 

2003-04ನೇ ಸಾಲಿನಲ್ಲಿ ಕೃಷಿಯ ವಿಸೃತ ಯೋಜನೆ (ವರ್ಕ್‌ಪ್ಲಾನ್‌) ಗುಣ ನಿಯಂತ್ರಣ ಯೋಜನೆಯ ಕಾರ್ಯಕ್ರಮದಡಿಯಲ್ಲಿ 
ಬೆಂಗಳೂರು, ಧಾರವಾಡ, ಬೆಳ್ತಂಗಡಿ, ಗಂಗಾವತಿ, ಕಾಡಜ್ಜಿ, ದಾವಣಗೆರೆ ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯಗಳಿಗೆ ಬೇಕಾಗುವ 
ಪ್ರಯೋಗಾಲಯದ ಉಪಕರಣಗಳನ್ನು ಅಂದರೆ, ಬ್ಯಾಲೆನ್ಸ್‌, ಫ್ಲೇಮ್‌ ಫೋಟೋಮೀಟರ್‌, ಕಾರಲ್‌ ಫಿಷರ್‌ ಪೊಟೆಂಶಿಯೋ ಮೀಟರ್‌, 
ಡಿಜಿಟಲ್‌ ಬ್ಯೂರೆಟ್‌ (ಆಮದಾದ), ಬಾಟಲ್‌ ಟಾಪ್‌ ಡಿಸ್ಬೆನ್ಸ್‌ ಸೆಟ್‌ (ಆಮದಾದ) ನೈಟ್ರೋಜನ್‌ ಡಿಸ್ಟಿಲೇಷನ್‌ ಸಿಸ್ಟಮ್‌ (ಆಮದಾದ) 
ಉಪಕರಣಗಳನ್ನು ಸರಬರಾಜು ಮಾಡಲು ಸಂಬಂಧಪಟ್ಟ ಸಂಸ್ಥೆಗಳಿಂದ ಮೊಹರಾದ ಟೆಂಡರ್‌ಗಳನ್ನು ಆಹ್ವಾನಿಸಲಾಗಿದೆ, ಖಾಲಿ ಟೆಂಡರ್‌ 
ಫಾರಂ ಮತ್ತು ಇತರೆ ವಿವರಗಳನ್ನು ಉಪ ಕೃಷಿ ನಿರ್ದೇಶಕರು (ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯ) ಕೃಷಿ ಆಯುಕ್ತರ 
ಕಾರ್ಯಾಲಯ, ಶೇಷಾದ್ರಿ ರಸ್ತೆ, ಬೆಂಗಳೂರು-560 001. ಈ ವಿಳಾಸದಲ್ಲಿ 150-00 ರೂಪಾಯಿಗಳನ್ನು ಹಾಗೂ ಇದಕ್ಕೆ ಶೇ.15ರ 
ಮಾರಾಟ ತೆರಿಗೆ ಹಾಗೂ ಶೇ.10 ಸರ್‌ಚಾರ್ಜ್‌ ತೆರಿಗೆಯನ್ನು ಪಾವತಿ ಮಾಡಿ ಅಥವಾ ಕೊರಿಯರ್‌ ಸೇವೆಯ ಮೂಲಕ ಅಥವಾ 
ನೋಂದಣಿ ಅಂಚೆಯ ಮೂಲಕ ಕಳುಹಿಸಬೇಕಾದರೆ ರೂ. 175 ಗಳಿಗೆ ಉಪ ಕೃಷಿ ನಿರ್ದೇಶಕರು (ರಸಗೊಬ್ಬರ ನಿಯಂತ್ರಣ 
ಪ್ರಯೋಗಾಲಯ) ಬೆಂಗಳೂರು ಇವರ ಹೆಸರಿನಲ್ಲಿ ಡಿ.ಡಿ.ಯನ್ನು ಕಳುಹಿಸಿ ಕೆಲಸದ ದಿನಗಳಲ್ಲಿ ದಿನಾಂಕ: 2.1.2004 ರಿಂದ ದಿನಾಂಕ: 
27.1.2004 ರವರೆಗೆ ಬೆಳಿಗ್ಗೆ 10.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆಯ ವರೆಗೆ ಪಡೆಯಬಹುದು. ಸುಮಾರು 17.5 ಲಕ್ಷ 
ರೂಪಾಯಿಗಳ ಮೇಲ್ಕಂಡ ಉಪಕರಣಗಳು ಕೃಷಿ ಇಲಾಖೆ, ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯಗಳಿಗೆ ಬೇಕಾಗಿರುತ್ತದೆ. 

ಇ.ಎಂ.ಡಿ. ಮೊತ್ತವಾದ (ಉಪಕರಣದ ಶೇಕಡ 2 ರಷ್ಟು ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಕೃಷಿ ನಿರ್ದೇಶಕರು, 
ಬೆಂಗಳೂರು ಇವರ ಹೆಸರಿನಲ್ಲಿ ತೆಗೆಯಲಾದ ಡಿಮ್ಕಾಂಡ್‌ ಡ್ರಾಫ್ಟ್‌ನೊಂದಿಗೆ ಪೂರ್ತಿ ತುಂಬಿದ ಟೆಂಡರ್‌ಗಳನ್ನು ಸಲ್ಲಿಸಲು ದಿನಾಂಕ: 
29.1.2004ರ ಅಪರಾಹ್ನ 4.30 ಗಂಟೆಯ ವರೆಗೆ ಇರುತ್ತದೆ. ದಿನಾಂಕ: 30.1.2004 ರಂದು 11 ಗಂಟೆಗೆ ಟೆಂಡರ್‌ ಪರಿಶೀಲನಾ 
ಸಮಿತಿಯ ಮುಂದೆ ಸದರಿ ಟೆಂಡರ್‌ಗಳನ್ನು ಬೆಂಗಳೂರಿನ ಕೃಷಿ ನಿರ್ದೇಶನಾಲಯದ ಸಭಾಂಗಣದಲ್ಲಿ ತೆರೆಯಲಾಗುವುದು. 
ಪಿಆರ್‌. 13 ಕೃಷಿ ನಿರ್ದೇಶಕರು 

ಲೋಕೋಪಯೋಗಿ ಇಲಾಖೆ 
ಕಾರ್ಯನಿರ್ವಾಹಕ ಅಭಿಯಂತರರು, ವಿಜಾಪೂರ ವಿಭಾಗ, ವಿಜಾಪೂರ 
ಅಲ್ಲಾವಧಿ ಗುತ್ತಿಗೆ ಆಹ್ವಾನ ಪ್ರಕಟಣೆ 

ಕ್ರಮಾಂಕ: ಲೋಣಇ:ವಿ.ವಿಭಾಗ:ಡಿಬಿ:ಟಿ.ಎನ್‌.ಡಿ./2003-04 ನಂ. 2641 ದಿನಾಂಕ: 26ನೇ ಡಿಸೆಂಬರ್‌ 2003 

ಕರ್ನಾಟಕ ರಾಜ್ಯಪಾಲರ ಪರವಾಗಿ ಈ ಕೆಳಗೆ ಸಹಿ ಮಾಡಿದ ಅಧಿಕಾರಿಯವರಿಂದ ಲೋಕೋಪಯೋಗಿ ಇಲಾಖೆಯಲ್ಲಿ 
ನೋಂದಣಿ ಮಾಡಿದ ಸಿವಿಲ್‌ ಗುತ್ತಿಗೆದಾರರಿಂದ ಕೆಳಗೆ ನಮೂದಿಸಿದ ಕಾಮಗಾರಿಗಳಿಗೆ ಐಟಂವಾರು ಟೆಂಡರ್‌ಗಳನ್ನು ದ್ವಿಪ್ರತಿಗಳಲ್ಲಿ 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ 


೩೯ 





ಕೆಲಸದ ಹೆಸರನ್ನು ನಮೂದಿಸಿ ಮೊಹರು ಬಂದ್‌ ಮಾಡಿದ ಟೆಂಡರ್‌ಗಳನ್ನು ಆಹ್ವಾನಿಸಲಾಗಿದೆ. ಟೆಂಡರ್‌ಗಳನ್ನು ಅನುಸೂಚಿತ ಅವಧಿ 
ಮತ್ತು ವೇಳೆಯಲ್ಲಿ ಸ್ವೀಕರಿಸಲಾಗುವುದು. ಅವುಗಳನ್ನು ಗುತ್ತಿಗೆದಾರರು ಅಥವಾ ಅವರ ಪ್ರತಿನಿಧಿಗಳ ಹಾಜರಾತಿಯಲ್ಲಿ ಅಂದೇ ಅಥವಾ 
ಮುಂದಿನ ಯಾವುದಾದರೂ ಕೆಲಸದ ಅವಧಿಯಲ್ಲಿ ತೆರೆಯಲಾಗುವುದು. 
ಗುತ್ತಿಗೆದಾರರು ಟೆಂಡರ್‌ಗಳನ್ನು ಸಾಮಾನ್ಯ ನಿಯಮಗಳಲ್ಲಿ ಸೂಚಿಸಿದ ವಿವರಗಳನ್ನೊಳಗೊಂಡಿರುವಂತೆ ಎಲ್ಲ ದಾಖಲೆಗಳನ್ನು 
ಅರ್ಜಿಯೊಂದಿಗೆ ನಿಗದಿತ ಅವಧಿಯಲ್ಲಿ ಸಲ್ಲಿಸಬೇಕು. 






































ಅ. ಕೆಲಸದ ಹೆಸರು ಟೆಂಡರಿಗಿಟ್ಟಿರುವ | ಮುಂಗಡ ಠೇವಣಿ ಟೆಂಡರ್‌ ಕೆಲಸವನ್ನು | ಗುತ್ತಿಗೆದಾರರ 

ನಂ. ಅಂದಾಜು ಹಣ ಟೆಂಡರ್‌ ಫಾರಂ ಮುಗಿಸಲು ದರ್ಜೆ 

ಮೊತ್ತ ರೂ. ನಿಯಮಾವಳಿ ಬೆಲೆ ರೂ. ಕಾಲಮಿತಿ 
ಲಕ್ಷಗಳಲ್ಲಿ ಯಂತೆ ಹಿಂದಿರುಗಿಸ | ಮಳೆಗಾಲ 
ರೂಪಾಯಿ ಲಾಗುವುದಿಲ್ಲ ಸಹಿತ 

1 2 3 4 5 6 7 
ಲೆಕ್ಕ ಶೀರ್ಷಿಕೆ 3054 ರಸ್ತೆ ಮತ್ತು 
ಸೇತುವೆ ಯೋಜನೇತರ ಅಡಿ. 

1. | ವಿಜಾಪೂರ ತಾಲ್ಲೂಕಿನ ವಿಜಾಪೂರ 19.90 29850.00 2200/- 6 ತಿಂಗಳು | 2ನೇ ದರ್ಜೆ 
ಯತ್ನಾಳ ರಸ್ತೆ ಕಿ.ಮೀ.0.00 ರಿಂದ ಟ್ಯಾಕ್ಸ್‌ ಸಹಿತ ಮತ್ತು 
2.00ರ ವರೆಗೆ ಮರು ಮೇಲ್ಪಟ್ಟು 
ಡಾಂಬರೀಕರಣ ಮಾಡಿ ಸುಧಾರಣೆ 

2. | -ಸದರ- ರಸ್ತೆ ಕಿ.ಮೀ.2.00 ರಿಂದ 19.00 28500.00 2200/- -ಸದರ- -ಸದರ- 
4.00 ರವರೆಗೆ -ಸದರ- ಟ್ಯಾಕ್ಸ್‌ ಸಹಿತ 

3. | -ಸದರ- ರಸ್ತೆ ಕಿ.ಮೀ.4.00 ರಿಂದ 19.20 28800.00 2200/- -ಸದರ- -ಸದರ- 
6.00 ರ ವರೆಗೆ -ಸದರ- ಟ್ಯಾಕ್ಸ್‌ ಸಹಿತ 

4. | -ಸದರ- ರಸ್ತೆ ಕಿ.ಮೀ.6.00 ರಿಂದ 19.47 29200.00 2200/- -ಸದರ- -ಸದರ- 
8.00ರ ವರೆಗೆ -ಸದರ- ಟ್ಯಾಕ್ಸ್‌ ಸಹಿತ 

5. | -ಸದರ- ರಸ್ತೆ ಕಿ.ಮೀ.8.00 ರಿಂದ 19.75 29700.00 2200/- -ಸದರ- -ಸದರ- 
10.00ರ ವರೆಗೆ -ಸದರ- ಟ್ಯಾಕ್ಸ್‌ ಸಹಿತ 

6. | ವಿಜಾಪೂರ ತಾಲೂಕಿನ ಭೂತನಾಳ 15.00 22500.00 2200/- -ಸದರ- -ಸದರ- 
ಅರಕೇರಿ ಸಿದ್ದಾಪೂರ ರಸ್ತೆ ಟ್ಯಾಕ್ಸ್‌ ಸಹಿತ 
ಕಿ.ಮೀ.0.00 ರಿಂದ 2.00ರ ವರೆಗೆ 
ಮರು ಡಾಂಬರೀಕರಣ 
ಮಾಡುವುದು 

7. | ವಿಜಾಪೂರ ತಾಲೂಕಿನ ವಿಜಾಪೂರ 18.85 28300.00 2200/- -ಸದರ- -ಸದರ- 
ಉಕ್ಕಲಿ ರಸ್ತೆ ಕಿ.ಮೀ.0.00 ರಿಂದ ಟ್ಯಾಕ್ಸ್‌ ಸಹಿತ 
5.00ರ ವರೆಗೆ ಮರು 
ಡಾಂಬರೀಕರಣ ಮಾಡಿ ಸುಧಾರಣೆ 
ಮಾಡುವುದು 

8. | -ಸದರ- ಕಿ.ಮೀ.ರಸ್ತೆ 5.00 ರಿಂದ 19.00 28500.00 2200/- -ಸದರ- -ಸದರ- 
10.00ರ ವರೆಗೆ -ಸದರ- ಟ್ಯಾಕ್ಸ್‌ ಸಹಿತ 


























ಸಾಮಾನ್ಯ ವಿವರಣೆಗಳು: 

1 ಗುತ್ತಿಗೆದಾರರು ಇಂಥದೆ ಆದ ಕಾಮಗಾರಿಗಳನ್ನು ಪ್ರತಿ ಟೆಂಡರಿಗಿಟ್ಟ ಮೊತ್ತದ ಶೇಕಡಾ 30 ರಷ್ಟು ಮೊತ್ತದ ಕಾಮಗಾರಿಗಳನ್ನು 
ಹಿಂದಿನ 5 ಆರ್ಥಿಕ ವರ್ಷಗಳಲ್ಲಿ ಯಾವುದಾದರೂ ಒಂದು ಆರ್ಥಿಕ ವರ್ಷದಲ್ಲಿ ತೃಪ್ತಿಕರವಾಗಿ ಪೂರ್ತಿಗೊಳಿಸಿರಬೇಕು 
(ಕಾಮಗಾರಿ ಮೊತ್ತವನ್ನು ಕಾಮಗಾರಿ ಪೂರ್ತಿಗೊಂಡ ಆರ್ಥಿಕ ವರ್ಷದಿಂದ ಈ ವರ್ಷದವರೆಗೆ ಶೇಕಡಾ 10ರಂತೆ ಪ್ರತಿ 
ವರ್ಷಕ್ಕೆ ಲೆಕ್ಕ ಹಾಕುವುದು) ಅಲ್ಲದೆ ಪುಸಕ್ತ ಆರ್ಥಿಕ ವರ್ಷದಲ್ಲಿ ಕಾಮಗಾರಿಯನ್ನು ಕೈಗೊಂಡಿದ್ದರೆ ಟೆಂಡರಿಗಿಟ್ಟ ಮೊತ್ತದ 
ಶೇಕಡಾ 30 ರಷ್ಟು ಹಣ ಪಾವತಿ ಆಗಿರಬೇಕು. 

ಐ) ಕೆಲಸಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಗುತ್ತಿಗೆದಾರರೇ ತಂದು ನಿರ್ವಹಿಸಬೇಕು, ಹಾಗೂ ಡಾಂಬರೀಕರಣ ಮಾಡುವಾಗ 
ಹಾಟ್‌ ಮಿಕ್ಸ್‌ಪ್ಲಾಂಟ್‌ ಹಾಗೂ ಪೇವರ್‌ ಫಿನಿಶರ್‌ ಉಪಯೋಗಿಸಬೇಕು. ಇಲಾಖೆ ವತಿಯಿಂದ ಯಾವುದೇ ರೀತಿ 
ಸಾಮಗ್ರಿಗಳನ್ನು ಪೂರೈಸಲಾಗುವುದಿಲ್ಲ ಗುತ್ತಿಗೆದಾರರು ಪೂರೈಸುವ ಸಾಮಗ್ರಿಗಳನ್ನು ಸೂಚಿಸಿದ ಪರೀಕ್ಷಣ ಕೇಂದ್ರದಲ್ಲಿ ತಮ್ಮ 
ಸ್ವಂತ ಖರ್ಚಿನಲ್ಲಿ ಪರೀಕ್ಷಿಸಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಅನುಮತಿ ಪಡೆದುಕೊಂಡು 
ಸಾಮಗ್ರಿಗಳನ್ನು ಕೆಲಸಕ್ಕೆ ಉಪಯೋಗಿಸಬೇಕಾಗುತ್ತದೆ. 

3) . ಮೇಲೆ ನಮೂದಿಸಿದ ಕೆಲಸದ ಟೆಂಡರ್‌ಗಳಲ್ಲಿ ಭಾಗವಹಿಸಲಿಚ್ಚಿಸುವ ಗುತ್ತಿಗೆದಾರರು ನಿಗದಿತ ಟೆಂಡರ್‌ ಫಾರಂ ಬೆಲೆಯನ್ನು 
ನಗದು ರೂಪದಲ್ಲಿ ಅಥವಾ ಡಿಮಾಂಡ್‌ ಡ್ರಾಫ್ಟನ್ನು ಕಾರ್ಯನಿರ್ವಾಹಕ ಅಭಿಯಂತರರು, ಲೋ.ಇ.ವಿಭಾಗ ವಿಜಾಪೂರ 
ಇವರ ಹೆಸರಿನಲ್ಲಿ ಹಣ ಪಾವತಿಯಾಗುವಂತೆ ಡಿ.ಡಿ.ಯನ್ನು ಅರ್ಜಿಯೊಂದಿಗೆ ನಮೂದಿಸಿದ ದಿನಾಂಕದಂದು ಅರ್ಜಿಯೊಂದಿಗೆ 
ಸಲ್ಲಿಸಬೇಕು. 





೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೮, ೨೦೦೪ ಭಾಗ - ೫ 
4) ಯಾವುದೇ ಅಥವಾ ಎಲ್ಲ ಟೆಂಡರ್‌ಗಳನ್ನು ಯಾವುದೇ ಕಾರಣವಿಲ್ಲದೆ ನಿರಾಕರಿಸುವ ಹಕ್ಕನ್ನು ಟೆಂಡರ್‌ಗಳನ್ನು ನಿರ್ಧರಿಸುವ 
ಅಧಿಕಾರಿಗಳು ಕಾಯ್ದಿರಿಸಿಕೊಂಡಿದ್ದಾರೆ. 
5) ಗುತ್ತಿಗೆದಾರರು ಗುತ್ತಿಗೆ ಪತ್ರದ ಶೆಡ್ಕೂಲ್‌ “ಬಿ” ದಲ್ಲಿ ಐಟಂವಾರು ದರಗಳನ್ನು ಅಂಕಿಯಲ್ಲಿ ಮತ್ತು ಅಕ್ಷರಗಳಲ್ಲಿ ತಪ್ಪದೇ 
ನಮೂದಿಸಬೇಕು ಮತ್ತು ಮೊಹರು ಮಾಡಿ ಸಲ್ಲಿಸಬೇಕು. 
6) ಸದರಿ ಕೆಲಸದ ಟೆಂಡರಿಗೆ ನಮೂದಿಸಿದ ಮುಂಗಡ ಠೇವಣಿ ಹಣವನ್ನು “ರಾಷ್ಟ್ರೀಕೃತ/ಶೆಡ್ಯೂಲ್‌ ಬ್ಯಾಂಕ್‌ ನಿಂದ ಡಿಮಾಂಡ್‌ 


7) 


ಡ್ರಾಫ್ಟ್‌/ಕಾಲ್‌ ಡಿಪಾಜಿಟ್‌ ನಗದು ರಶೀದಿಯನ್ನು ಕಾರ್ಯನಿರ್ವಾಹಕ ಇಂಜಿನೀಯರರು, ಲೋ.ಇ.ವಿಭಾಗ, ವಿಜಾಪೂರ 
ಇವರ ಹೆಸರಿನಲ್ಲಿ ಪಡೆದು ಟೆಂಡರ್‌ ಜೊತೆಗೆ ಲಗತ್ತಿಸಿ ಸಲ್ಲಿಸಬೇಕು. ಬ್ಯಾಂಕ್‌ ಗ್ಯಾರಂಟಿಯನ್ನು ತೆಗೆದುಕೊಂಡಲ್ಲಿ ನಿಗದಿತ 
ನಮೂನೆಯಲ್ಲಿ ಕೆಲಸದ ಹೆಸರು ನಮೂದಿಸಿ ಸಲ್ಲಿಸಬೇಕು. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಸಲ್ಲಿಸಬಯಸುವವರು ಈ 
ಕೆಳಗೆ ಸಹಿ ಮಾಡಿದ ಅಧಿಕಾರಿಯವರ ಹೆಸರಿನಲ್ಲಿ ಪ್ಲೆಡ್ಡ್‌ ಮಾಡಿಸಿ ಲಗತ್ತಿಸಬೇಕು ತಪ್ಪಿದಲ್ಲಿ ಅಂಥವರ ಗುತ್ತಿಗೆಯನ್ನು 
ತಿರಸ್ಕರಿಸಲಾಗುವುದು. 

ಟೆಂಡರ್‌ ಅವಧಿ ಈ ಕೆಳಗಿನಂತಿವೆ: 

ಅ) ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 06.1.2004 ಸಾಯಂಕಾಲ 5 ಘಂಟೆಯ ವರೆಗೆ 

ಬ) ಖುಲ್ಲಾ ಟೆಂಡರ್‌ ಫಾರಂಗಳನ್ನು ಪೂರೈಸುವ ದಿನಾಂಕ: 17.1.2004 

ಕ) ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸುವ ದಿನಾಂಕ: 20.1.2004 ಸಾಯಂಕಾಲ 4 ಘಂಟೆಯ ವರೆಗೆ 
ಟೆಂಡರ್‌ಗಳನ್ನು ಸ್ವೀಕರಿಸಿದ ದಿನಾಂಕದಂದು ಅಥವಾ ಮುಂದೆ ಯಾವುದಾದರೂ ಅನುಕೂಲಕರ ದಿನಾಂಕದಂದು 
ತೆರೆಯಲಾಗುವುದು. 


ಟಿಪ್ಪಣಿ: ಮೇಲೆ ನಮೂದಿಸಿದ ದಿನಾಂಕಗಳು ಸಾರ್ವತ್ರಿಕ ರಜಾ ದಿನವೆಂದು ಘೋಷಿಸಿದಲ್ಲಿ ಮುಂದಿನ ಕೆಲಸದ ದಿನವನ್ನು 


ಪರಿಗಣಿಸಲಾಗುವುದು. 
ಬಿ. ಪಿ. ಕೆಂಗನಾಳ 


ಪಿಆರ್‌.14 ಕಾರ್ಯನಿರ್ವಾಹಕ ಅಭಿಯಂತರರು, 


ಲೋ.ಇ.ವಿಭಾಗ, ವಿಜಾಪೂರ. 
ಕಮಾಂಡೆಂಟ್‌ರವರ ಕಛೇರಿ, 5ನೇ ಪಡೆ, ಕೆಎಸ್‌ಆರ್‌ಪಿ, ಮೈಸೂರು 
ಪ್ರಕಟಣೆ 
ಸಂ:ವಾಸಾವಿ:5:ಅ.ವಾ:ಬಹಿರಂಗ ಹರಾಜು:2003-04 ದಿನಾಂಕ: 26ನೇ ಡಿಸೆಂಬರ್‌ 2003 


ಉಲ್ಲೇಖ : 1. ಮಾನ್ಯ ಡಿ. ಜಿ. ಮತ್ತು ಐ.ಜಿ.ಪಿ.ಕ.ರಾ. ಬೆಂಗಳೂರು ರವರ ಆದೇಶ: ಸಂ:ವಾ.ಸಾ (1) 10: 03-04, 


ದಿನಾಂಕ: 13.08.2003. 

2. ಆದೇಶ: ಸಂ:ವಾ.ಸಾ(1)5: 03-04, ದಿನಾಂಕ: 27.09.2003. 

3. ಆದೇಶ: ಸಂ:ವಾ.ಸಾ(1)5:03-04 ದಿನಾಂಕ: 11.11.03 ಮತ್ತು ಆದೇಶ:ಸಂ:ವಾ.ಸಾ.(1) 10: 03-04, 
ದಿನಾಂಕ: 06.12.2003. 


ಈ ಮೂಲಕ ಪ್ರಕಟಿಸುವುದೇನೆಂದರೆ, 5ನೇ ಪಡೆ, ಕೆಎಸ್‌ಆರ್‌ಪಿ, ಲಲಿತಮಹಲ್‌ ರಸ್ತೆ, ಮೈಸೂರು-570 011 ಇಲ್ಲಿನ ಈ 


ಕೆಳಗೆ ನಮೂದಿಸಿರುವ ಅನುಪಯುಕ್ತ ಎರಡು ಪೊಲೀಸ್‌ ವಾಹನಗಳನ್ನು ದಿನಾಂಕ: 23.02.04 ರಂದು ಬೆಳಿಗ್ಗೆ 11.00 ಘಂಟೆಗೆ, 5ನೇ 
ಪಡೆ, ಕೆಎಸ್‌ಆರ್‌ಪಿ, ಲಲಿತಮಹಲ್‌ ರಸ್ತೆ, ಮೈಸೂರು-570011 ಇಲ್ಲಿಯ ವಾಹನ ಸಾರಿಗೆ ವಿಭಾಗದ ಕಛೇರಿಯ ಆವರಣದಲ್ಲಿ ಮತ್ತು 
ಒಂದು ಪೊಲೀಸ್‌ ವಾಹನವನ್ನು ದಿನಾಂಕ: 24.02.04 ರಂದು ಬೆಳಿಗ್ಗೆ 11.00 ಗಂಟೆಗೆ ವಿರಾಜಪೇಟೆ ನಗರ ಪೊಲೀಸ್‌ ಠಾಣಾ 
ಆವರಣದಲ್ಲಿ ಟೆಂಡರ್‌ ಕಂ ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲಾಗುವುದು. 


ಅನುಪಯುಕ್ತ ವಾಹನಗಳ ವಿವರ 

















ಕ್ರ.ಸಂ. ನೋಂದಣಿ ಸಂಖ್ಯೆ ವಾಹನಗಳ ಮಾದರಿ ತಯಾರಾದ ವರ್ಷ ಬಸಳುವ ಇಂಧನ 
1 ಎಂಇಎಲ್‌-9210 ಹಿಂದೂಸ್ತಾನ್‌ ಓಮ್ನಿಬಸ್ಸು ತಯಾರಾದ ವರ್ಷ-1972 ಡೀಸೆಲ್‌. 
2 ಸಿಎಜಿ-6733 ಟಾಟಾ ಓಮ್ನಿಬಸ್ಸು ತಯಾರಾದ ವರ್ಷ-1985 ಬಾಂಬ್‌ ದುರಂತಕ್ಕೀಡಾಗಿ 
ಚೂರಾಗಿರುವ ವಾಹನ. 
3 ಸಿಎಜಿ-6669 ಟಾಟಾ ಓಮ್ನಿಬಸ್ಸು ತಯಾರಾದ ವರ್ಷ-1983 ಡೀಸೆಲ್‌. ಅಗ್ನಿದುರಂತಕ್ಕೀಡಾಗಿ 
ಸಂಪೂರ್ಣ ಸುಟ್ಟು ಹೋಗಿರುವ ವಾಹನ ಇದು ವಿರಾಜಪೇಟೆ ನಗರ ಪೊಲೀಸ್‌ 
ಠಾಣಾ ಆವರಣದಲ್ಲಿರುತ್ತದೆ. 














ಈ ಮೇರೆಗೆ ಇಚ್ಛೆಯುಳ್ಳವರು ಟೆಂಡರನ್ನು ದ್ವಿಪ್ರತಿಯಲ್ಲಿ ಮೊಹರು ಮಾಡಿದ ಲಕೋಟೆ (ಸೀಲ್ಡ್‌ ಕವರ್‌) ಮುಖಾಂತರ 


ಕ್ರಮವಾಗಿ ದಿನಾಂಕ: 22.02.04 ಮತ್ತು 23.02.04ರ ಸಂಜೆ.17.00 ಘಂಟೆಯೊಳಗೆ ಕಮಾಂಡೆಂಟ್‌, 5ನೇ ಪಡೆ, ಕೆಎಸ್‌ಆರ್‌ಪಿ, 
ಲಲಿತಮಹಲ್‌ ರಸ್ತೆ, ಮೈಸೂರು-570011 ರವರ ವಿಳಾಸಕ್ಕೆ ತಲುಪುವಂತೆ ಕಳುಹಿಸಿ ಕೊಡತಕ್ಕದ್ದು. 


ಈ ಪ್ರಯುಕ್ತ ಯಾವುದಾದರೂ ಮಾಹಿತಿಯ ಅವಶ್ಯಕತೆ ಇದ್ದಲ್ಲಿ ಕಛೇರಿಯ ವೇಳೆಯಲ್ಲಿ ಖುದ್ದಾಗಿ ಪಡೆದುಕೊಳ್ಳಬಹುದು ಮತ್ತು 


ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ನಡೆಸಲಾಗುವುದಿಲ್ಲ. 
ಪಿಆರ್‌ .16 ಕಮಾಂಡೆಂಟ್‌ 


5ನೇ ಪಡೆ, ಕೆಎಸ್‌ಆರ್‌ಪಿ, 
ಮೈಸೂರು. 


